ಸತ್ಯಸುಗುಣ ಸುಂದರ ಸಾಹಿತ್ಯಮಾಲೆ - ೫೯ 


ಯತೀಂದ್ರ ರಾಮಾನುಜ 


(ಜೀವನ-ಸಾಧನೆ-ಹಿರಿಮೆ-ಸ್ತೋತ್ರಗಳು) 


ಲೇಖಕ - ಸಂಪಾದಕ - ಪ್ರಕಾಶಕ 
ಹೆಚ್‌. ಜೆ. ರಾಮಯ್ಯಂಗಾರ್‌ 
ಶ್ರೀ ಲಕ್ಷ್ಮೀವೆಂಕಟೇಶ ಸದನ 
೧೧೭/೫ಎ, ನಾಗರಾಜ ವಿಸ್ತರಣ 
ಬಸವನಗುಡಿ ಬೀದಿ ಅಡ್ಡರಸ್ತೆ 
ಬೆಂಗಳೂರು -೫೬೦೦೧೯, ದೂರವಾಣಿ : ೬೬೦೩೦೨೫ 


ವಿತರಕರು 
ವಸಂತ ಪ್ರಕಾಶನ 
೧೦, ತುಳಸಿವನಂ, ಬಳೇಪೇಟೆ 
ಬೆಂಗಳೂರು ೫೬೦೦೫೩, ದೂರವಾಣಿ : ೨೨೮೭೮೭೬ 


YATHEENDRA RAMANUJA - a book on the life, achievement, greatness 
and Stotras of Acharya Ramanuja, Wnitten, edited and Published by 38.3. 
Ramaengar, Shree Lakshmi Venkatesha Sadana, 117/5A, Nagaraja layout, 
Bull Temple Road Cross, Bangalore - 560019, Phone " 6613025 


First Published : 2003 
Pages: VIN +56 
Copies : 1000 

Price : Rs. 30 


This book is Published with some Financial Assistance of 

Sree Lakshmi Hayagreeva Seva Trust, Rajajinagar, Bangalore - 560010 
and 

Shree S. Mukundan, Superintendent, Regional Transport office, 
Koramangala, Bangalore - 560054 


Printed at : 
ILA Mudrana 
# 36, 40 Ft. Road, New Timberyard Layout 


Raghavanagar, Bangalore - 560 026 
£ 6755746 


ಟ್‌ wd 


ಹಾ 
ಕ 


ಶೌ ತಾ 
Nee ಊಟ್‌ Ne ಆಳ್‌ ತ್ನ 


ತಡಾ ಇತಿ ಸ್ಯ 





ರಾಮಸ್ವಾಮಯ್ಯಂಗಾರ್ಕರ ಹಿರಿಯ ಮಗನಾಗಿ, ಒಳ್ಳೆಯ ಮಗ, 
ಅಣ್ಣ, ಪತಿ, ಅಳಿಯ, ತಂದೆ, ಮಾವ, ಉಪಾಧ್ಯಾಯ ಎನಿಸಿ, 
ನಿಷ್ಠಾವಂತ, ಆಚಾರಶೀಲ, ವಿನಯವಂತ ಶ್ರೀವೈಷ್ಣವ ಎನಿಸಿ, 
ನಲ್ಲಾನ್‌ ಚಕ್ರವರ್ತಿ ಆಚಾರ್ಯ ಪರಂಪರೆಯ ಒಂದು ಶಾಖೆಯ 
ಆಚಾರ್ಯರಾಗಿದ್ದ ನನ್ನ ತಂದೆ, 
ಹುಲಿಕಲ್ಲು ಹೊಸಮನೆ ಜನಾರ್ದನಯ್ಯಂಗಾರ್‌ 
(೧೮೯೪-೧೯೭೬) 


ಮತ್ತು 
ಊರಿನಲ್ಲಿ ಸುಪ್ರಸಿದ್ದ ಪಟ್ಟಾಭಿರಾಮಸ್ವಾಮಿ ದೇವಾಲಯ, 
ನದಿಯಲ್ಲಿ ಗಾಯತ್ರಿಶಿಲೆ, ಗೋಗರ್ಭಶಿಲೆ ಇರುವ, ದಕ್ಷಿಣ 
ಭಾರತದ ಗಂಗೆ ಎನಿಸಿದ ಕಾವೇರಿ ನದಿಯ ತೀರದಲ್ಲಿರುವ 
ಆಚಾರ್ಯ ರಾಮಾಮಜರ ಪಾದಸ್ಪರ್ಶದಿಂದ ಪುನೀತವಾಗಿರುವ, 
ರಾಮನಾಥಪುರದ ತುಕ್ಕಡಿ ಕೃಷ್ಣಯ್ಯಂಗಾರ್ಕರ ಮಗಳಾಗಿ, ಒಳ್ಳೆಯ 
ಮಗಳು, ಅಕ್ಕ, ಸೊಸೆ, ಪತ್ನಿ, ಓರಗಿತ್ತಿ, ತಾಯಿ ಎನಿಸಿಕೊಂಡು 
“ಹಿರಿಯ ಸೊಸೆಯ ಮರಣ ನನ್ನ ಮನೆಯ ಅಸ್ತಿಭಾರವನ್ನೇ 
ಕದಲಿಸಿತು' ಎಂದು ಮಾವ ರಾಮಸ್ವಾಮಯ್ಯಂಗಾರ್ಕರಿಂದ 
ಹೊಗಳಿಸಿಕೊಂಡ ನನ್ನ ತಾಯಿ 
ಸೀತಮ್ಮ 
(೧೮೯೮-೧೯೩೧) 


ಇವರಿಗೆ ಕೃತಜ್ಞತೆಯಿಂದ ಅರ್ಪಿಸಿದ ಕಾಣಿಕೆ 


ಇವರಿಗೆ 


ಅರಿಕೆ 


ದಕ್ಷಿಣ ಭಾರತದ ಆಚಾರ್ಯ ಪರಂಪರೆಯು ಭಾರತದ ಸನಾತನ ಧರ್ಮವನ್ನು ರಕ್ಷಿಸಿ, 
ಬೆಳೆಸಿ, ಲೋಕೋದ್ಧಾರ ಮಾಡಲು ಕಾರಣವಾಗಿದೆ. ನಮ್ಮ ಧ್ಯೇಯವಾದ ಮೋಕ್ಷ ಪ್ರಾಪ್ತಿಗೆ 
ವೇದಾಂತ ದರ್ಶನವೇ ನಿಷ್ಟಷ್ಟವಾದುದು. ವೇದಾಂತ ದರ್ಶನಕ್ಕೆ ರಾಮಾನುಜರ ಕೊಡುಗೆ 
ಅಪಾರವಾದುದು. ಇಡೀ ಮಾನವ ಕುಲದ ಉದ್ದಾರಕ್ಕಾಗಿ ಹಾಗೂ ಮೋಕ್ಷಪ್ರಾಪ್ತಿಗಾಗಿ 
ಅನುಕಂಪದಿಂದ, ಆಜನ್ಮ ಪರ್ಯಂತ ಶ್ರಮಿಸಿದವರಲ್ಲಿ ರಾಮಾನುಜರು ಅಗ್ರಗಣ್ಯರು. 


ವೇದ, ಉಪನಿಷತ್ತು, ಪುರಾಣ, ಆಗಮ, ಕಾವ್ಯ, ಇತಿಹಾಸ, ಎಲ್ಲಕ್ಕೂ ಸಮಾನವಾದ 
ಪ್ರಾಶಸ್ತ್ಯವನ್ನಿತ್ತು ಯಾವ ವೇದ ವಾಕ್ಕವನ್ನೂ ಅಮುಖ್ಯವೆಂದು ಕಡೆಗಣಿಸದೆ, ಎಲ್ಲವನ್ನೂ 
ಮುಖ್ಯವೆಂದೇ ಅಂಗೀಕರಿಸಿ, ಅವುಗಳಲ್ಲಿ ಅಲ್ಲಲ್ಲಿ ಕಾಣುವ ಭೇದ-ಅಭೇದ ಅಥವಾ ವಿರೋ 
ಧೋಕ್ತಿಗಳಿಗೆ ಸುಂದರವಾಗಿ ಹೊಂದಿಕೊಳ್ಳುವ ಅರ್ಥವನ್ನು, ಸಮಂಜಸವಾದ ವಿವರಣೆಯನ್ನು 
ನೀಡಿ, ಯಾವ ವಿಧವಾದ ಸಂದೇಹ - ಅನುಮಾನಗಳಿಗೂ ಎಡೆಯಿಲ್ಲದಂತೆ ಸ್ಥಾಪಿತವಾಗಿರುವ 
ರಾಮಾನುಜರ ವಿಶಿಷ್ಟಾದ್ವೈತ ವೇದಾಂತ ಉತ್ತಮವಾಗಿದೆ. ಸಹಜವಾಗಿ ಅದ್ವೈತ ಅರ್ಥವನ್ನು 
ಕೊಡುವ ವೇದೋಕ್ತಿ ಅಥವಾ ಶ್ರುತಿ ವಚನಗಳನ್ನೂ, ಶಬ್ದಾರ್ಥಾನುಸಾರ ದ್ವೈತ ಅರ್ಥವನ್ನು 
ಕೊಡುವ ಶ್ರುತಿ ವಚನಗಳನ್ನೂ ಒಪ್ಪಿಕೊಂಡು, ಈ ದ್ವೈತ-ಅದ್ವೈತ ಶ್ರುತಿ ವಚನಗಳಿಂದ 
ಅಭಿವ್ಯಕ್ತವಾದ ಪರಬ್ರಹ್ಮತತ್ತ್ವೃವನ್ನು, ಉವನಿಷತ್ತುಗಳಲ್ಲಿ ಉಕ್ತವಾದ ತತ್ತ್ವಗಳೊಂದಿಗೆ 
ಸಮಂಜಸ, ಸಾಮರಸ್ಕ ಆಗಿರುವಂತೆ ಅರ್ಥಪ್ರಕಾಶಗೊಳಿಸಿ, ಘಟಕ ಶ್ರುತಿ ವಚನಗಳ ಮೂಲಕ 
ಪರಸ್ಪರ ವಿರೋಧವೆಂದು ತೋರುವ ವೇದಭಾಗವನ್ನು ರಾಮಾನುಜರು ತಮ್ಮ ವಿಶಿಷ್ಟಾದ್ವೈತ 
ವೇದಾಂತದಲ್ಲಿ ಸಮನ್ವಯಗೊಳಿಸಿದ್ದಾರೆ. ಇದು ಜನಪ್ರಿಯತೆ ಗಳಿಸಿದೆ ಎಂದು ದೇಶ ವಿದೇಶಗಳ 
ವಿದ್ವಾಂಸರು ಹೇಳಿದ್ದಾರೆ. 


ಆದರ್ಶ ಯತಿವರ್ಕರೂ, ಪೂಜ್ಕರೂ, ಮಹಾತ್ಮರೂ, ಆಗಿದ್ದ ಆಚಾರ್ಯ ರಾಮಾನುಜರನ್ನು 
ಕೊಂಡಾಡಿ, ಸ್ಮರಿಸಿ, ಪೂಜಿಸಿ, ಕೃತಜ್ಞತೆಯನ್ನು ಮತ್ತು ಭಕ್ತಿ ಗೌರವಗಳನ್ನು ಅರ್ಪಿಸುವುದು 
ಎಲ್ಲ ಶಿಷ್ಕರ ಕರ್ತವ್ಯವಾಗಿದೆ. 


ಆದಿಶೇಷನ ಅವತಾರ, ಪರಮಾತ್ಮನ ಸಮ ಎಂದು ಭಾವಿಸಲ್ಪಟ್ಟಿರುವ ವಿಶಿಷ್ಟಾದ್ವೈತದ 


ವಿಶ್ವಾಚಾರ್ಯ ರಾಮಾನುಜರ ಸರ್ವತೋಮುಖ ಪರಿಚಯ ಮಾಡಿಕೊಡಬೇಕೆಂಬ ಉದ್ದೇಶ 


ದಿಂದ ಈ ಕೃತಿಯನ್ನು ಆಚಾರ್ಯರ ೯೮೬ನೆ ತಿರುನಕ್ಷತ್ರದ ವೇಳೆಗೆ ಪ್ರಕಟಿಸಿ ಕಾಣಿಕೆಯಾಗಿ 
ಅರ್ಪಿಸುತ್ತಿದ್ದೇನೆ. 


ಇದರಲ್ಲಿ ರಾಮಾನುಜರ ಸಂಕ್ಷಿಪ್ತ ಜೀವನಚರಿತ್ರೆ, ಅವರು ಸ್ಹಾಪಿಸಿದ ಸಿದ್ಧಾಂತ, ಅವರ 
ಕೃತಿಗಳು, ಅವರ ಹಿರಿಮೆಯನ್ನು ತೋರಿಸುವ ಅವರ ವಿವಿಧ ಹೆಸರುಗಳು, ಅವರನ್ನು ಕುರಿತು 
ರಚಿಸಿದ ಸ್ತೋತ್ರಗಳು, ಅಭಿಪ್ರಾಯಗಳು ಇವೆಲ್ಲವನ್ನೂ ಸೇರಿಸಲಾಗಿದೆ. ಲೋಕದ ಜನರಿಗಾಗಿ, 
ಅವರ ಉನ್ನತಿಗಾಗಿ ಹಾಗೂ ಮೋಕ್ಷವನ್ನು ಪಡೆಯಲು, ಅವರು ಪಟ್ಟ ಶ್ರಮ, ಮಾಡಿರುವ 
ಸೇವೆ, ತೋರಿಸಿದ ಮಾರ್ಗ ಅದ್ವಿತೀಯ ಆಗಿದೆ. ತಮ್ಮ ವಿಚಾರ, ಆಚಾರ, ಉಚ್ಚಾರಗಳಿಂದ 
ಧರ್ಮ, ಸಮಾಜ ಎರಡನ್ನೂ ಉದ್ಧರಿಸಿದ ಅವರ ಮಾರ್ಗದಲ್ಲಿ ಹೋಗಿ ತಾವೂ 
ಉದ್ದಾರವಾಗುವುದರ ಜೊತೆಗೆ ಸಮಾಜವನ್ನು ಉದ್ಧರಿಸಲು ಓದುಗರು ಶಕ್ತರಾಗುತ್ತಾರೆ ಎಂದು 
ನಂಬಿದ್ದೇನೆ. ಆಚಾರ್ಯರಲ್ಲಿ ಶ್ರದ್ಧೆ, ಭಕ್ತಿ, ಗೌರವಗಳನ್ನು ಹೊಂದಿರುವವರೆಲ್ಲ ಇದನ್ನು 
ಓದಿ, ಆಚಾರ್ಯರ, ತನ್ಮೂಲಕ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆಂದೂ ನಂಬಿದ್ದೇನೆ. 


ಇಂತಹ ಪುಸ್ತಕವೊಂದನ್ನು ರಚಿಸಲು ಸಹಾಯ ದೊರಕಿಸಿದ ಗ್ರಂಥಗಳು ಮತ್ತು ಗ್ರಂಥ 
ಕರ್ತರುಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. ಇದನ್ನು ಅಲ್ಪಕಾಲದಲ್ಲಿ ಅಂದವಾಗಿ ಮುದ್ರಿಸಿಕೊಟ್ಟ 
ರಾಘವನಗರದ, ಟಿಂಬರ್‌ ಯಾರ್ಡ್‌ ವಿಸ್ತರಣದಲ್ಲಿರುವ ಇಳಾ ಮುದ್ರಣದ ಮಾಲೀಕರಾದ 
ಶ್ರೀ ಬಿ.ಗುರುಮೂರ್ತಿ ಮತ್ತು ಪ್ರಬಂಧಕರಾದ ಶ್ರೀ ಬಿ.ಜಿ. ಮಳಲಿಗೌಡರಿಗೂ ಹಾಗೂ ಅಲ್ಲಿನ 
ಕೆಲಸಗಾರರಿಗೂ ವಂದನೆಗಳು. 


ಸೇವಾಕಾಂಕ್ಸಿ 
ಮಾರ್ಚ್‌ ೩೦, ೨೦೦೩ ಹು.ಜ. ರಾಮಯ್ಯಂಗಾರ್‌ 
ಬೆಂಗಳೂರು - ೧೯ ಆಧುನಿಕ ಸನಾತನಿ 


ಬಿ 


ಇ ೧% PREP ಓ 


೧೦. 


೦೨. 


ವಿಷಯ ಸೂಚಿಕೆ 
ಆಚಾರ್ಕವಂದನೆ 
ದಿವ್ಯದೇಶ ದೇವತಾ ಪ್ರಾರ್ಥನೆ 
ಆಚಾರ್ಯಾಭಿಮಾನ 
ರಾಮಾನುಜರ ಜೀವನ ಸಾಧನೆ 
ರಾಮಾನುಜರ ಕೃತಿಗಳು 
ರಾಮಾನುಜರ ವಿವಿಧ ಹೆಸರುಗಳ ಹಿರಿಮೆ 
ರಾಮಾನುಜರ ದಿವ್ಯಾಜ್ಞೆ 
ರಾಮಾನುಜರ ಅಂತಿಮ ಸಂದೇಶ 
ರಾಮಾನುಜರ ಜನ್ಮಕುಂಡಲಿ 
ರಾಮಾನುಜ ಸಿದ್ಧಾಂತಸಾರ 
ರಾಮಾನುಜರ ವಿಶಿಷ್ಟಾದ್ವೈತ ವೇದಾಂತ 
ರಾಮಾನುಜ ಸ್ತುತಿ 
(1) ಧ್ಯಾನ ಶ್ಲೋಕಗಳು 

(11) ರಾಮಾನುಜ ಸುಪ್ರಭಾತಂ 

(11) ರಾಮಾನುಜ ಚತುಶ್ಲೋಕೀ 

(11) ಶ್ರೀಭಾಷ್ಕಕಾರ ಪ್ರಪತ್ತಿ: 

(೪) ಶ್ರೀ ರಾಮಾನುಜ ಕರಾವಲಂಬ ಸ್ತೋತ್ರಂ 

(೪1) ಶ್ರೀ ರಾಮಾನುಜ ಪ್ರಪತ್ತಿ 

(೪) ಭಜಯತಿರಾಜ ಸ್ತೋತ್ರಂ 
(೪11) ರಾಮಾನುಜ ಅಷ್ಟೋತ್ತರ ಶತನಾಮ ಸ್ತೋತ್ರಂ 

(ix) ಶ್ರೀಭಾಷ್ಕಕಾರ ಮಂಗಳಂ 

(ಸ) ಯತಿರಾಜ ಮಂಗಳ 


೧೩. ರಾಮಾನುಜರ ಗುರುಶಿಷ್ಠ ಪರಂಪರೆ 
ಅನುಬಂಧ 


ಲೇಖಕರ ಪರಿಚಯ 


ಬಲ 


ಲಪ 


೧. ಆಚಾರ್ಯವಂದನೆ 


ರಾಮಾನುಜದಯಾಪಾತ್ರಂ ಜ್ಞಾನ ವೈರಾಗ್ನಭೂಷಣಂ | 
ಶ್ರೀಮದ್ವೇಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ ॥ (ವಡಗಲೆ) 


ಶ್ರೀಶೈಲೇಶ ದಯಾಪಾತ್ರಂ ಧೀಭಕ್ಕಾದಿ ಗುಣಾರ್ಣವಂ | 
ಯತೀಂದ್ರ ಪ್ರಣವಂ ವಂದೇ ರಮ್ಮಜಾಮಾತರಂ ಮುನಿಂ | (ತೆಂಗಲೆ) 


ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನಮಧ್ಯಮಾಂ | 
ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರು ಪರಂಪರಾಂ ॥ 


ಅಸ್ಮದ್ದುರು ಸಮಾರಂಭಾಂ ಯತಿಶೇಖರ ಮಧ್ಯಮಾಂ | 
ಲಕ್ಷ್ಮೀವಲ್ಲಭ ಪರ್ಯಂತಾಂ ವಂದೇ ಗುರುಪರಂಪರಾಂ || 


ಯೋ ನಿತ್ಕಮಚ್ಕುತಪದಾಂಬುಜ ಯುಗ್ಮರುಕ್ಕ 
ವ್ಯಾಮೋಹತ ಸ್ತದಿತರಾಣಿತೃಹಾಯಮೇನೇ | 
ಅಸ್ಮದುರೋರ್ಭಗವತೋತಸ್ಯ ದಯ್ಕೆಕ ಸಿಂಧೋ 
ರಾಮಾನುಜಸ್ಮ ಚರಣೌ ಶರಣಂ ಪ್ರಪದ್ಕೆ ॥ 


ಮಾತಾಪಿತಾಯುವತಯಸ್ತನಯಾ ವಿಭೂತಿ 
ಸ್ಫರ್ವಂಯದೇವ ನಿಯಮೇನ ಮದನ್ಹಯಾನಾಂ | 
ಆದ್ಮಸ್ಕನಃ ಕುಲಪತೇರ್ವಕುಳಾಭಿರಾಮಂ 
ಶ್ರೀಮತ್ತದಂಘಫ್ರಿಯುಗಳಂ ಪ್ರಣಮಾಮಿ ಮೂರ್ಧ್ನಾ ॥ 


ಭೂತಂಸರಶ್ಹ ಮಹದಾಹ್ವಯ ಭಟ್ಟಿನಾಥ 
ಶ್ರೀಭಕ್ತಿಸಾರ ಕುಲಶೇಖರಯೋಗಿವಾಹಾನ್‌ | 
ಭಕ್ತಾಂಫ್ರಿರೇಣು ಪರಕಾಲ ಯತೀಂದ್ರಮಿಶ್ರಾನ್‌ 
ಶ್ರೀಮತ್ಸರಾಂಕುಶಮುನಿಂ ಪ್ರಣತೋಸ್ಮಿ ನಿತ್ಯಂ ॥ 


ಅಸ್ಮದ್ದೇಶಿಕ ಮಸ್ಮದೀಯ ಪರಮಾಚಾರ್ಕನಶೇಷಾನ್‌ಗುರೂನ್‌ 
ಶ್ರೀಮಲ್ಲಕ್ಸ್ಮಣ ಯೋಗಿಪುಂಗವ ಮಹಾಪೂರ್ಣೌಮುನಿಂಯಾಮುನಂ | 
ರಾಮಂ ಪದ್ಮವಿಲೋಚನಂ ಮುನಿವರಂ ನಾಥಂ ಶಠದ್ವೇಷಿಣಂ 
ಸೇನೇಶಂ ಶ್ರಿಯಮಿಂದಿರಾ ಸಹಚರಂ ನಾರಾಯಣಂ ಸಂಶ್ರಯೇ ॥ 


ಕನ್ನಡ 


ರಾಮಾನುಜರ ದಯೆಗೀಡಹನ ಜ್ಞಾನಕುವೈರಾಗ್ಕಕು ಭೂಷಣನ | 
ಶ್ರೀಮದ್ವೇಂಕಟನಾಥನ ಆರ್ಕನ ವಂದಿಪೆ ವೇದಾಂತ ದೇಶಿಕನ | 


ಶ್ರೀಶೈಲೇಶರ ದಯೆಗೀಡಹನ ಜ್ಞಾನ ಭಕುತಿ ಮೊದಲಹಗುಣಸಾಗರನ। 
ಯತಿವರ ಪ್ರವಣನ ವಂದಿಪೆನು ಚೆಂದದಳಿಯ ಮುನಿಯನ್ನು ॥ 


ಲಕ್ಷ್ಮೀನಾಥನು ಮೊದಲಾಗಿರಲು ನಾಥಯಾಮುನರು ಮಧ್ಯವಿರೆ | 
ನಮ್ಮಾಚಾರ್ಕರ ಪರಿಯಂತವು ವಂದಿಪೆ ಗುರುಪಂಕ್ತಿಗೆ ನಾನು ॥ 


ನಮ್ಮ ಗುರು ಮೊದಲಾಗಿಹ ಯತಿಶೇಖರ ನಡುವೊಳಿರಲು | 
ಲಕ್ಷ್ಮೀವಲ್ಲಭ ಕೊನೆಯಲಿಹ ಗುರುಸಾಲಿಗೆ ಎರಗುವೆ ನಾನು | 


ಯಾವನು ನಿತ್ಯವೂ ಅಚ್ಛ್ಕುತನಡಿದಾವರೆ ಜೋಡಿಯ ಹೊನ್ನಿನಲಿ 
ವ್ಯಾಮೋಹದಿ ಮತ್ತೆಲ್ಲವ ಹುಲ್ಲಿಗೂ ಕೀಳಾಗೆಣಿಸುವನೋ | 
ನಮ್‌ಗುರು ಭಗವಂತನ ಇವನ ದಯೆಗೊಂದೇ ಕಡಲಂತಿಹನ 
ರಾಮಾನುಜನ ಚರಣಗಳಂ ಶರಣು ಹೊಂದುವೆನು ॥ 


ತಾಯಿಯು ತಂದೆಯು ಹೆಂಗಳರು ಮಕ್ಕಳು ಸಿರಿಸಂಪತ್ತು 

ಎಲ್ಲವು ಯಾವುದೇ ತಪ್ಪದೆ ನಮ್ಮಯ ಕುಲಜನಕೆ | 

ನಮ್‌ ಮೊದಲಿಗ ಕುಲವತಿಯ ಪಗಡೆಯ ಹೂವಿನ ಕಳೆಯೇರುವ 
ಸಿರಿಗೂಡಿದ ಅಂತಹ ಅಡಿ ಜೋಡಿಗೆ ಪ್ರಣಮಿಪೆ ತಲೆಬಾಗಿ ॥ 


ಭೂತಯೋಗಿಯ ಸರೋಮುನಿಯ ಹಿರಿಹುಚ್ಚನ ಭಟ್ಟನಾಥನ 
ಸಿರಿಯ ಭಕ್ತಿಸಾರನ ಕುಲಶೇಖರನ ಮುನಿವಾಹನನ | 

ಬಕುತರ ಅಡಿಹುಡಿಯನ ಪರಕಾಲನ ಯತಿವರ ಮಿಶ್ರನ 
ಸಿರಿಯಾಂತಹನ ಪರಾಂಕುಶಮುನಿಯ ನಮಿಪೆನು ನಾ ನಿತ್ಕವು ॥ 


೨. ದಿವ್ಯದೇಶ ದೇವತಾ ಪ್ರಾರ್ಥನೆ 


ಶ್ರೀರಮಣ ರಂಗಾಧಿರಾಜಗೆ 

ಶೌರಿ ಶಾಶ್ವತ ವೆಂಕಟೇಶಗೆ 

ವಾರಣಾಧಿಪ ವರದ ಕಾಂಚೀಶಂಗೆ ಪೊಡಮಟ್ಟು | 
ನೀರಜಾಂಬಕ ನಿರುಪಮಧೀರ 

ಧೀರೋದ್ಧರಣ ವರ ಯದು 

ಧಾರುಣೀಧರ ನಿಲಯ ನಾರಾಯಣಗೆ ವಂದಿಪೆನು ॥ 


ಯತೀಂದ್ರ ರಾಮಾನುಜ: ೩ 


ಶ್ರಿಕಾಂತಂ ಶ್ರೀತರಕ್ಷಣಾಂ ನಿರತನಂಭೋಜಾತ ಪತ್ರೇಕ್ಷಣಂ 
ನಾಕಾಧೀಶ್ವರ ಮುಖ ದೇವಗಣ ವಂದ್ಕಂ ರಾಕ್ಷಸಾರಾತಿವಿ 
ಶ್ವಾಕಾರಂ ಫಣಿರಾಜ ತಲ್ಪಶಯನಂ ಸಂಪಾತ್ಮನಾ ಮದ್ಮಗಂ 
ಲೋಕೇಶಂ ವರದನಕ್ಕೆಮಗೆ ಶ್ರೀರಂಗೇಶನೊಲ್ಹಾವಗಂ ॥ 


ಶ್ರೀರಾಜದ್ರಾಜಮೌಳಿಶ್ರಿತಪದ ಕಮಲಂ ಸೇಮುಷೀ ಬಂಧುರಸ್ವಾಂ 
ತಾ ರೂಢ ಸ್ತೋತ್ರಜಾಲಂ ಸರಸಿಜವದನಂ ಸರ್ವಲೋಕ್ಕೆಕ ವೀರಂ | 
ಕಾರುಣ್ಮ ಸ್ಮೇರನೇತ್ರಂ ಘನರುಚಿ ವಿಲಸದ್ದಾತ್ರ ನುರ್ವೀಕಳತ್ರಂ 
ಚಾರುಪ್ರೇಂಖಚ್ಚರಿತ್ರಂ ಸಲಹುಗೆ ನಿರತಂ ಹಸ್ತಿ ಶೈಲೇಶ ನೆಮ್ಮಂ ॥ 


ಶ್ರೀ ಮನೋಹರ ಮೂರ್ತಿ ಹೃತ್ವದ 
ತಾಮರಸದೊಳು ನೆಲಸಿ ಮನ್ಮನ 

ತಾಮಸವ ಪರಿಹರಿಸಿ ಮನ್ನಿಸಿ ಲೋಕಗಳ ಪೊರೆವಾ | 
ತಾಮರಸ ಸಖನಂತರಾತ್ಮಕ 

ತಾಮರಸದಳ ನೇತ್ರಮಂಗಳ 

ತಾಮರಸಜಾವರನು ವೆಂಕಟರಮಣಗೆರಗುವೆನು ॥ 


ಶ್ರೀಮಾನಿನ್ಮಾನನಾಂಭೋರುಹ ವಿಕಸನ ಬಾಲಾರ್ಕನಿಂದ್ರಾದಿದೇವ 

ಸ್ತೋ ಮೋದ್ಕ ನ್ಮೌಳಿ ರತ್ನಾವಳೀರುಚಿ ವಿಲಸತ್ಪಾದ ಪಾನೀಯ ಜಾತಂ | 
ಕಾಮ ಪ್ರೋಲ್ಲಾಸರೂಪಂ ಮುನಿಗಣ ಹೃದಯಾಗಾರ ದಿವೃತ್ಪದೀಪಂ 
ಪ್ರೇಮಂ ಬೆತ್ತಾವಗಂ ಯಾದವಗಿರಿಪತಿಯ್ಕೆಶ್ಚರ್ಯಮಿತ್ತೋವುಗೆಂದಂ ॥ 


ಶ್ರೀಪತಿಯು ಶಿವನಜರುಗಳನಾ 

ನಾಪರಿಯ ಪ್ರತುಮೆಗಳ ನಿರ್ಮಿಸಿ 
ಚಾಪಲದಲಾಡಿಸಲು ದಿನರಾತ್ರೆಗಳ ತೆರೆಗಳಲಿ | 
ದೀಪಗಳು ಶಶಿರವಿಗಳಗ್ನಿಯ 

ಸ್ಥಾಪಿಸಲು ನಾಟಕವನೋಡುವ 

ನಾ ಪರಮ ವಿಷ್ಣುವಿನ ಪದಪದ್ಮಗಳಿಗೆರಗುವೆನಾ ॥ 


೩. ಆಚಾರ್ಯಾಭಿಮಾನ 


ಆಚಾರ್ಯ ಅಥವಾ ಗುರುಗಳಲ್ಲಿ ನಿಷ್ಠೆ ಅಥವಾ ಅಭಿಮಾನ ಹೊಂದಿರುವುದು, ನಂಬಿಕೆ 
ಮತ್ತು ಸಿದ್ಧಾಂತಗಳ ಸಂಮಿಲನವಾದ ವಿಶಿಷ್ಟಾಹ್ಟೈತ ವೇದಾಂತದ ವೈಶಿಷ್ಟ್ಯ. ಆಧ್ಯಾತ್ಮಿಕ 
ಪರಿಪೂರ್ಣತೆ ಮತ್ತು ಪರಮಾತ್ಮನ ಅರಿವು ಪಡೆಯಬೇಕೆನ್ನುವ ವ್ಯಕ್ತಿಯ ಪ್ರಯತ್ನದಲ್ಲಿ ಮಂತ್ರ 
ಮತ್ತು ಅದರ ಅರ್ಥವನ್ನು ಉಪದೇಶಿಸಿ, ಚೇತನರನ್ನು ಮುಕ್ತಿ ಮಾರ್ಗದಲ್ಲಿ ಪ್ರವರ್ತಿಸುವಂತೆ 
ಮಾಡುವ ಕಾರ್ಯದಲ್ಲಿ, ಗುರು ಅಥವಾ ಆಚಾರ್ಯನ ಪಾತ್ರವು ಅತ್ಯಂತ ಮಹತ್ವವುಳ್ಳದ್ದು. 


ಲ ಯತೀಂದ್ರ ರಾಮಾನುಜ 


ಕಮಲದ ಹೂವಿಗೆ ನೀರು ಇದ್ದಂತೆ, ಜೀವಿಗಳಿಗೆ ಗುರುವಿನ ಸಂಬಂಧವಿರುತ್ತದೆ. ನೀರಿನ 
ಸಂಪರ್ಕದಲ್ಲಿರುವ ಕಮಲವನ್ನು ಸೂರ್ಯನೇ ಅರಳುವಂತೆ ಮಾಡಿದರೂ ನೀರಿನಿಂದ 
ಹೊರಬಂದ ಕಮಲವನ್ನು ಅದೇ ಸೂರ್ಯನು ಒಣಗಿಸಿಬಿಡುತ್ತಾನೆ. ಆದ ಕಾರಣ ಪ್ರಾರಬ್ಧವೆಂಬ 
ಕರ್ಮಕೂವದಲ್ಲಿ ಮುಳುಗಿರುವ ಜೀವಿಯನ್ನು ಮೇಲಕ್ಕೆ ಎತ್ತುವ ಮಧ್ಮಸ್ತನೇ ಆಚಾರ್ಯ. 
ಅಜ್ಜ, ಅಲ್ಪಜ್ಞ ಆಗಿದ್ದು, ಕರ್ಮಜ್ಞಾನ ಭಕ್ತಿವ್ರವತ್ತಿ ಮಾರ್ಗಗಳನ್ನು ಸರಿಯಾಗಿ ಅನುಪ್ಠಿಸಲು 
ಅಶಕ್ತರಾದ ವ್ಯಕ್ತಿಗಳಿಗೆ, ಆಚಾರ್ಯಾನುಗ್ರಹ ಎಂಬ ಐದನೆಯ ಮಾರ್ಗವೇ ಅತ್ಮಂತ ಸರಳ 
ಸುಲಭ, ಉತ್ತಮ ಆಗಿರುತ್ತದೆ. 


ಗುರುಗಳಿಂದ ಕಲಿತಾಗಲೇ ಜ್ಞಾನವು ಸ್ಪಷ್ಟಗೊಂಡು ಪೂ ನ 
ಉಪನಿಷತ್ತು ಹೇಳುತ್ತದೆ; ದೇವರನ್ನು ತುಂಬಾ ಪ್ರೀತಿಸಿ, ಗುರುವನ್ನು ದೇವರಂತೆಯೇ 
ಪ್ರೀತಿಸಿದವನು ಮಾತ್ರ ಶ್ರೇಷ್ಠ ಜ್ಞಾನವನ್ನು ಪಡೆಯಲು ಅರ್ಹ ಎಂದು ಕಠೋಪನಿಷತ್ತು 
ಸಾರುತ್ತದೆ; ಆಚಾರ್ಯ ಪೂಜೆಯು ಶಿಷ್ಕನಿಗೆ ಇರಲೇಬೇಕಾದ ಉತ್ತಮ ಮನೋಭಾವ 
ಎಂಬುದಾಗಿ ಭಗವದ್ಗೀತೆ ಹೇಳುತ್ತದೆ; ಗುರುಗಳ ಬಗ್ಗೆ ಭಕ್ತಿ, ವಿಧೇಯತೆ ತೋರಿಸಿರುವ ಕಥೆಗಳು 
ಪುರಾಣಗಳಲ್ಲಿ ಬಂದಿವೆ; ಗುರುವು ಕಲಿಸದಿದ್ದರೂ, ಗುರುವಿನ ಪ್ರತಿಮೆಯ ಪೂಜೆಯ 
ಪ್ರಭಾವದಿಂದಲೇ ಗುರುವಿನ ಅನುಗ್ರಹವಾಗಿ ವಿದ್ಯೆ ಸಿದ್ಧಿಸಿತು ಎಂಬುದು ಏಕಲವ್ಮನ ಕಥೆಯಿಂದ 
ತಿಳಿದುಬರುತ್ತದೆ. ಆದ ಕಾರಣ, ಹಿಂದೂ ಧರ್ಮದಲ್ಲಿ ಶಿಷ್ಕನ ಬುದ್ಧಿ, ಕುಶಲತೆಗಳಿಗಿಂತ 
ಗುರುವಿನ ನೇರಸಂಪರ್ಕದಿಂದ ಆಗುವ ಪ್ರಭಾವ, ಸ್ಪೂರ್ತಿಗಳೇ ಮುಖ್ಯವಾದುದೆಂದು 
ಗಣಿಸಲ್ಪಟ್ಟಿದೆ; 


4( 
1) 
೯ 
3 
GL 
[BR 
1) 
೯) 
ತ್ರೆ 
(] 
Kl, 
et 


ಮುಖ್ಯವಾಗಿ ಯಾರು ಸಕಲಶಾಸ್ತ್ರಗಳ ಅರ್ಥವನ್ನು ಸರಿಯಾಗಿ ತಿಳಿದುಕೊಂಡು, ನಾರವನ್ನೆಲ್ಲ 
ಸಂಗ್ರಹಿಸಿ, ತಾವು ಕಲಿತ ವಿದ್ಧೆಯು ಮಾನವಕೋಟಿಯ ಕಲ್ಯಾಣಕ್ಕಾಗಿ ವಿನಿಯೋಗವಾಗಲಿ 
ಎಂಬ ಸದುದ್ದೇಶದಿಂದ ಶಿಷ್ಕರಿಗೆ ಸುಲಭವಾದ ತಂತ್ರದಿಂದ ಬೋಧಿಸುವರೋ; ಯಾರು ತನ್ನನ್ನು 
ಆಶ್ರಯಿಸಿದ ಶಿಷ್ಕರಿಗೆ ಬೋಧಿಸುವುದರಿಂದ ಮಾತ್ರ ತೃಪ್ತರಾಗದೆ, ಲೌಕಿಕರಿಗೂ ಉಪದೇಶಿಸಿ, 
ಅವರನ್ನು ಸರಿಯಾದ ದಾರಿಗೆ ಎಳೆತಂದು ಸದಾಚಾರದಲ್ಲಿ ನೆಲೆಗೊಳಿಸುವರೋ, ಪರರಿಗೆ 
ಬೋಧನೆ, ಉಪದೇಶ ಮಾಡುವುದು ಸುಲಭವಾದರೂ, ತಾವು ಸ್ವತಃ ಆಚರಿಸಿ ತೋರಿಸುವುದು 
ಕಪ್ಪವಾದುದರಿಂದ, ಯಾರು ತಮ್ಮ ನಡೆನುಡಿಗಳಲ್ಲಿ ತಾವು ಉವದೇಶಿಸುವ ತತ್ತ್ವಗಳೆಲ್ಲವೂ 
ಮೂರ್ತಿಮತ್ತಾಗಿ ಬಂದಂತೆ ಆದರ್ಶ ಜೀವನದ ಮೇಲ್ಪಂಕ್ತಿಯನ್ನು ಹಾಕಿ ಕೊಡುವರೋ; 
ಯಾರು ಜ್ಞಾನ ಭಕ್ತಿ ವೈರಾಗ್ಕ ಅನುಷ್ಠಾನ ಇವುಗಳಿಂದ ಕೂಡಿರುವರೋ-ಅಂಧವರೇ ನಿಜವಾದ 
ಆಚಾರ್ಯರೆಂದು ಕರೆಸಿಕೊಳ್ಳಲು ಯೋಗ್ಯರು, ಅರ್ಹರು ಆಗಿರುತ್ತಾರೆ. ಅಂಥವರು ಮಾತ್ರ 
ಮಾತೃದೇವೋಭವ, ಪಿತೃದೇವೋಭವ, ಆದನಂತರ ಆಚಾರ್ಯದೇವೋಭವ ಎಂದು 
ಕರೆಸಿಕೊಳ್ಳಲು ಸಾಧ್ಯವಾಗುತ್ತದೆ. 


ಎ 


ಪೂರ್ವಾಚಾರ್ಯರುಗಳಿಂದ ಹರಿದು ಬಂದಿರುವ ಜ್ಞಾನ-ಅನುಭವಗಳ ಪ್ರವಾಹಕ್ಕೆ, ತಮ್ಮ 
ಜ್ಞಾನ-ಅನುಭವಗಳ ತೊರೆಯನ್ನು ಸೇರಿಸಿ ಅದನ್ನು ಹಿಗ್ಗಿಸಿ, ಶಾಖೆ-ಉಪಶಾಖೆಗಳಾಗಿ 


ಯತೀಂದ್ರ ರಾಮಾನುಜ ೫ 


ಕವಲೊಡೆಯಿಸುವುದು, ಆಚಾರ್ಯರ ಮುಖ್ಯ ಕರ್ತವ್ಮ. ಆಚಾರ್ಯ ಎನಿಸಿಕೊಂಡವನು 
ನಿರಹಂಕಾರಿ, ಪರಸಮೃದ್ದಿ ಪ್ರಿಯ, ಖ್ಯಾತಿಲಾಭ ನಿರಪೇಕ್ಷಕ, ಸಮರ್ಥ ಆಗಿರಬೇಕು. 
ಶಿಷ್ಮವಾಗಿರುವ ಜೀವಿಯ ವಿಷಯದಲ್ಲಿ ಪೂರ್ಣವಾದ ಕರುಣೆಯನ್ನು ಹೊಂದಿದ್ದು, ಅವನಿಗೆ 
ಭಗವತೃಪೆ ಅಥವಾ ಈಶಾನುಗ್ರಹ ಸಿಗುವಂತೆ ಶಿಫಾರಸು ಮಾಡಿ, ಬೇರ್ಪಟ್ಟ ಜೀವಾತ್ಮ- 
ಪರಮಾತ್ಮನ ನಡುವಣ ಸೇತುವೆ ಎಂದು ತನ್ನನ್ನು ಭಾವಿಸಿಕೊಂಡು, ಅವರಿಬ್ಬರನ್ನೂ 
ಒಂದುಗೂಡಿಸುವ ಜವಾಬ್ದಾರಿಯನ್ನು ತಾನೇ ಹೊತ್ತುಕೊಂಡು, ಜೀವಿಯನ್ನು ಗುರಿಯ ಕಡೆಗೆ 
ಮುನ್ನಡೆಸಬೇಕು. 


ಮೂಲ, ದ್ವಯ ಮತ್ತು ಚರಮಶ್ಲೋಕ ಮಂತ್ರಗಳನ್ನು ಆಚಾರ್ಯಪರಾಧೀನನಾಗಿ, 
ಭಗವಂತನ ಕೈಂಕರ್ಯರೂಪವಾಗಿ, ನಿಸ್ಸೃಹತೆಯಿ೦ದ, ಉಪದೇಶಿಸುವವನೇ ಆಚಾರ್ಯರಲ್ಲಿ 
ಶ್ರೇಷ್ಠನಾದವನೆಂದು ಗಣಿಸಬಹುದು. ವೇದಾಂತಾರ್ಥಪ್ರತಿಪಾದಿತ ಜ್ಞಾನವೆಂಬ ದೀಪವು 
ಆರಿಹೋಗದಂತೆ ನೋಡಿಕೊಂಡು, ಸ್ವಯಂ ಪ್ರಕಾಶನಾಗಿರುವ ಭಗವತ್ಸ್ಯರೂಪವನ್ನು 
ಉಪದೇಶಿಸಿ, ಚೇತನರಲ್ಲಿರುವ ಅಜ್ಞಾನಾ೦ಧಕಾರವನ್ನು ಹೋಗಲಾಡಿಸುವವರೇ 
ಸದಾಚಾರ್ಯರು; ವೇದ, ಪ್ರಬಂಧ, ಮಂತ್ರಗಳ ಅರ್ಥವಿಶೇಷ ಇವನ್ನು ವಿವರವಾಗಿ 
ತಿಳಿಸಿಕೊಟ್ಟು, ಜೀವಾತ್ಮ- ಪರಮಾತ್ಮರ ಸಂಬಂಧವನ್ನು ಬಿಗಿಪಡಿಸಿ, ಚೇತನರನ್ನು ಅರ್ಹರಾಗಿ 
ಮಾಡುವವರು ಉಪಕಾರಕ ಆಚಾರ್ಯರು; ಸಮಾಪ್ರಯಣ, ಮಂತ್ರೋಪದೇಶಗಳನ್ನು ಮಾಡಿ, 
ಚೇತನರನ್ನು ಉದ್ಧರಿಸುವವರು ಉತ್ತಾರಕ ಆಚಾರ್ಯರು. 


ಆತ್ಮಸಾಕ್ಷಾತ್ಕಾರವೇ ಮಾನವನ ಪರಮ ಗುರಿಯಾಗಿದ್ದ ಕಾಲದಲ್ಲಿ, ಅನುಷ್ಠಾನವೇ ಮುಖ್ಯ 
ಸಾಧನವಾಗಿದ್ದ ಕಾಲದಲ್ಲಿ, ಆಚಾರ್ಯರು ಶಿಷ್ಕನನ್ನು ಸರಿಯಾಗಿ ಪರೀಕ್ಷಿಸಿ ಉಪದೇಶಿಸುವ 
ಪದ್ದತಿ ಇದ್ದಿತು. ಹೇಳಿಕೊಟ್ಟದ್ದನ್ನೆಲ್ಲ ಸರಿಯಾಗಿ ತಿಳಿದುಕೊಳ್ಳುವ, ಅದನ್ನು ಇತರರಿಗೆ 
ಸರಿಯಾಗಿ ಹೇಳಿಕೊಡುವ ಮಾನಸಿಕ ಶಕ್ತಿ ಇದ್ದವರಿಗೆ ಮಾತ್ರ ಗುರುಗಳ ಉಪದೇಶ, ಅನುಗ್ರಹ 
ಸಿಗುತ್ತಿತ್ತು. ತಪಸ್ಸು ಭಕ್ತಿ ಇಲ್ಲದವನಿಗೆ, ಭಗವಂತನನ್ನು ಗಾಢವಾಗಿ ಪ್ರೀತಿಸದವನಿಗೆ, 
ವೇದಗಳನ್ನು ನಂಬದವನಿಗೆ, ಸೋಮಾರಿ, ಅಹಂಕಾರಿ, ಸುಳ್ಳುಗಾರ, ವಂಚಕ, ವಕ್ರಬುದ್ದಿ 
ಯುಳ್ಳುವ, ಪರಪೀಡಕ ಆದವರಿಗೆ ಉಪದೇಶಿಸಬಾರದು ಎಂಬ ನಿಯಮವಿದ್ದಿತು. ಈ ಎಲ್ಲ 
ಕಾರಣಗಳಿಂದ, ಅಚ್ಚಾದ ಪುಸ್ತಕಗಳು ಇಲ್ಲದಿದ್ದ, ಕೆಲವೇ ಹಸ್ತಲಿಖಿತ ಪುಸ್ತಕಗಳು ಇದ್ದ 
ಹಿಂದಿನ ಕಾಲದಲ್ಲಿ, ಉಪದೇಶವು ರಹಸ್ಕವಾಗಿದ್ದು ಕೆಲವರಿಗೆ ಮಾತ್ರ ಸೀಮಿತವಾಗಿದ್ದಿತು. 


ಆಚಾರ್ಯರಾದವರು ತಾವು ಮಾಡಿದ ಕಾರ್ಯಕ್ಕೆ ಪ್ರತಿಫಲವಾಗಿ ಶಿಷ್ಕರಿಂದ ಶುಶ್ರೂಷೆ 
ಹಣಗಳನ್ನು ಅಪೇಕ್ಷಿಸಬಾರದು. ಶಿಷ್ಠನು ಒಳ್ಳೆಯ ದಾರಿಗೆ ಬಂದು ಮುಂದುವರೆಯಲಿ ಎಂಬ 
ದಯಾ ಬುದ್ಧಿಯಿಂದ ಮಾತ್ರ ಉಪದೇಶ ನೀಡಬೇಕು. ಶಿಷ್ಯನು ಉದ್ಧಾರವಾಗುವುದರೊಂದಿಗೆ, 
ತನಗೆ ಸತ್ಸಂಗ, ಭಗವತ್ಕೈೆಂಕರ್ಯ ಒದಗಿತೆಂದು ಸಂತೋಷಪಡಬೇಕು. ಹಿರಿಯರಾದ 
ಪೂರ್ವಾಚಾರ್ಯರ ದಿವ್ಕಾಜ್ಞೆಗಳನ್ನು ಪ್ರಚಾರ ಮಾಡುವ ಕರಣಗಳೇ ತಾವು ಎಂದು ತಿಳಿಯಬೇಕು. 
ಆದರೆ ತನ್ನ ಶಿಷ್ಯರನ್ನು ಅನುಗ್ರಹಿಸುವಾಗ ತನ್ನ ಆಚಾರ್ಯರೇ ತನ್ನ ಮೂಲಕ ಈ ಶಿಷ್ಯರನ್ನು 


ಸ ಯತೀಂದ್ರ ರಾಮಾನುಜ 


ಅನುಗ್ರಹಿಸುತ್ತಿದ್ದಾರೆ, ತಾನು ಯಾವ ತತ್ತ್ವಗಳನ್ನೂ ಕಂಡುಹಿಡಿದಿಲ್ಲ, ತನ್ನ ಎಲ್ಲ ಶಕ್ತಿ- 
ಸ್ಪೂರ್ತಿಗಳಿಗೆ ತನ್ನ ಆಚಾರ್ಯರೇ ಮೂಲ, ತಾನು ಕೇವಲ ನಿಮಿತ್ತ ಮಾತ್ರ, ಶಿಷ್ಕರನ್ನು 
ರಕ್ಷಿಸುವುದೆಂದರೆ ತನ್ನ ಸ್ವ  ರಕ್ಷಿಸಿದಂತೆ, ಎಂದು ಆಚಾರ್ಯನಾದವನು ತಿಳಿಯುವುದು 
ಶ್ರೀವೈಷ್ಣವ ಧರ್ಮದ ಪರಮ ಲಕ್ಷಣ. 


ಆಚಾರ್ಯರು ಭಗವಂತನಿಗೆ ಅತಿ ಹತ್ತಿರದ ವ್ಯಕ್ತಿಗಳು ಹಾಗೂ ಆತನ ಹೃದಯವನ್ನು 
ಅರಿತ ದಿವ್ಯಜ್ಞಾನಿಗಳು. ಭಗವಂತನ ಕರುಣೆಯು ಆಚಾರ್ಯರುಗಳ ಮೂಲಕ ಪ್ರವಹಿಸಿ, 
ಅವರುಗಳ ಅನುಷ್ಠಾನ, ಉಪದೇಶ ಮತ್ತು ಕೃತಿಗಳ ಮೂಲಕ ಚೇತನರು ಭಗವತ್ತತ್ವ್ವೃವನ್ನು 
ತಿಳಿದುಕೊಳ್ಳುವಂತೆ ಮಾಡಿ ಅವರನ್ನು ಮೇಲಕ್ಕೆ ಎತ್ತುತ್ತದೆ. ಆಚಾರ್ಯರುಗಳ ಸೂಕ್ತಿಯಲ್ಲಿ 
ಚೇತನರ ಉದ್ದಾರಕ್ಕೆ ಉಪಯುಕ್ತವಾದ ತತ್ತೃಹಿತ ಪುರುಷಾರ್ಥಬೋಧಕ ಗುಣಗಳು 
ಅಡಗಿರುತ್ತವೆ. ಆದುದರಿಂದಲೇ ಆಚಾರ್ಯನಲ್ಲಿ ಭಕ್ತಿಪೂರ್ವಕವಾದ ಆಶ್ರಯಣವು ಜ್ಞಾನ 
ಮತ್ತು ಸದ್ಗುಣಗಳನ್ನು ಉತ್ಪಾದಿಸಿ, ಮೋಕ್ಷವನ್ನು ಕೊಡಿಸಬಲ್ಲದು. 


ಆದರೂ ಆಚಾರ್ಯನೇ ಶಿಷ್ಕನಿಗೆ ಬೇಕಾದುದೆಲ್ಲವನ್ನೂ ಹೇಳಿಕೊಡಲು ಸಾಧ್ಯವಾಗ 
ಲಾರದು. ಕಲಿಯುವಿಕೆಯಲ್ಲಿ ಶಿಷ್ಕನ ಪಾತ್ರವೂ ಮಹತ್ತರವಾದದು. ಶಿಷ್ಕನಾದವನು ತನ್ನ 
ಬುದ್ಧಿಯನ್ನು ಉಪಯೋಗಿಸಿ, ಸಮಾಜವನ್ನು ವೀಕ್ಷಿಸಿ, ಗ್ರಂಥಗಳ ವ್ಯಾಸಂಗ ಮಾಡಿ, 
ಸತ್ಸಂಗದಲ್ಲಿದ್ದು, ತರ್ಕ ಮಾಡುತ್ತ ಕಲಿಯಬೇಕಾದುದು ಬಹಳವಿದೆ. ಸರ್ವಧರ್ಮಗಳ 
ಅನುಯಾಯಿಗಳೂ ಒಪ್ಪುವ ಕಠೋರ ಸತ್ಯವನ್ನು ಹೇಳಬಲ್ಲವನು ಮಾತ್ರ ಬ್ರಹ್ಮೋಪಾಸನೆಗೆ 
ಯೋಗ್ಯನಾದ ಶಿಷ್ಠ ಎಂಬುದು ಪ್ರಾಚೀನ ಗುರುಗಳ ಅಭಿಪ್ರಾಯವಾಗಿದ್ದಿತು. ಪರಿಶುದ್ಧ 
ಜೀವನವನ್ನು ನಡೆಸಿ, ಗುರುಸೇವೆ ಮಾಡಿ, ಕಠಿಣ ಪರೀಕ್ಷೆಗೊಳಗಾಗಿ, ಶ್ರದ್ಧಾಭಕ್ತಿ ಆಸಕ್ತಿಗಳಿಂದ, 
ನಿರಹಂಕಾರಿಯಾದ ಶಿಷ್ಯನು ಪ್ರಶ್ನೆಗಳನ್ನು ಕೇಳಿದಾಗ ಮಾತ್ರ ಗುರುವಿನ ಮನಸ್ಸಿನಲ್ಲಿ ಹಳೆಯ 
ಉಕ್ತಿಗಳಿಗೆ ಹೊಸ ಹೊಸ ಅರ್ಥವಿಶೇಷಗಳು, ಭಾವನೆಗಳು ಸ್ಪುರಿಸುತ್ತವೆ ಎಂಬುದು ಹಿರಿಯರ 
ಅನುಭವಾಮೃತ. ಗುರುಶಿಷ್ಯರು ತಂದೆ - ಮಕ್ಕಳಂತಿದ್ದು, ಕಲಿವು ಮುಂದುವರೆಯಬೇಕು. 
ಗುರುಶಿಷ್ಠರಿಬ್ಬರೂ ತಮ್ಮ ತಮ್ಮ ಸ್ವರೂಪವನ್ನು ಬಹು ಎಚ್ಚರಿಕೆಯಿಂದ ರಕ್ಷಿಸಿಕೊಂಡು, 
ಪರಸ್ಪರ ಹಿತಾಸಕ್ತಿ ಕಾರ್ಯದಲ್ಲಿ ನಿರತರಾಗಿರಬೇಕು ಎಂಬುದು ಉವನಿಷತ್ತುಗಳಲ್ಲಿ 
ಕಾಣಬರುವಂತಹ ಗುರುಶಿಷ್ಯ ಸಂಬಂಧ. ಅಂತಹವರು ಇದ್ದಾಗ ಮಾತ್ರ ಶಿಷ್ಕನೂ 
ಉದ್ದಾರವಾಗಬಲ್ಲ, ಆಚಾರ್ಯನ ಸ್ವರೂಪವೂ ಸಿದ್ಧಿಸುತ್ತದೆ; ಗುರುಶಿಷ್ಕರಿಬ್ಬರನ್ನೂ ಜೊತೆ 
ಯಲ್ಲಿ ಕಾಪಾಡಲಿ, ಜೊತೆಯಲ್ಲಿ ಪೋಷಿಸಲಿ, ಜೊತೆಯಲ್ಲಿ ಸಾಮರ್ಥ್ಯವನ್ನುಂಟುಮಾಡಲಿ, 
ಅಧ್ಯಯನವು ವಿಕಾಸಗೊಳ್ಳಲಿ, ದ್ವೇಷವಿಲ್ಲದಂತೆ ಆಗಲಿ, ಶಾಂತಿ ಇರಲಿ-ಎಂಬುದೇ ಪ್ರಾಚೀನ 
ಕಾಲದ ಗುರುಕುಲದ ಅಧ್ಯಯನ ಕಾಲದಲ್ಲಿ ಗುರುಶಿಷ್ಕರ ಪ್ರಾರ್ಥನೆ ಆಗಿದ್ದಿತು. 


ಶಿಷ್ಕನು ತನ್ನ ಸೇವಾ ಕಾರ್ಯಗಳಿಂದ ಆಚಾರ್ಯನನ್ನು ಸಂತೋಷಪಡಿಸಿ ಜ್ಞಾನವನ್ನು 
ಗಳಿಸಬೇಕು. ಭಗವತ್ತತ್ತ್ವವನ್ನು ತೋರಿಸಿಕೊಟ್ಟ ಆಚಾರ್ಯನಲ್ಲಿ, ಅಂತಹ ಯೋಗ್ಯ 


ಖಿ 


ಆಚಾರ್ಯನನ್ನು ಒದಗಿಸಿಕೊಟ್ಟ ಭಗವಂತನಲ್ಲಿ, ಉಪಕಾರನ್ಮೃತಿ ಅಥವಾ ಕೃತಜ್ಞತೆ 


ಯತೀಂದ್ರ ರಾಮಾನುಜ | 


ಹೊಂದಿರುವುದು ಹಾಗೂ ಅವರನ್ನು ಸ್ತೋತ್ರಮಾಡುವುದು ಯೋಗ್ಯ ಶಿಷ್ಕನ ಲಕ್ಷಣ ಮತ್ತು 
ಕರ್ತವ್ಯ. 

ನಮ್ಮ ಪ್ರಥಮ ಗುರು ಶ್ರೀಮನ್ನಾರಾಯಣನಿಂದ ವಿಶಿಷ್ಟಾದ್ವೈತ ತತ್ತ್ವವೆಂಬ ಆತ್ಮವಿದ್ಯೆಯ 
ರಹಸ್ಯವನ್ನು ಪಡೆದ ವಿಷ್ಣುಪತ್ನಿ ಶ್ರೀ ಮಹಾಲಕ್ಷ್ಮಿಯೇ ನಮ್ಮ ಆಚಾರ್ಯಪರಂಪರೆಯಲ್ಲಿ 
ಎರಡನೆಯವಳು. ಮಹಾಲಕ್ಷ್ಮಿಯಿಂದ ವಿಷ್ಟಕ್ಸೇನರಿಗೆ, ವಿಷ್ವಕ್ಸೇನರಿಂದ ನಮ್ಮಾಳ್ವಾರರಿಗೆ, 
ನಮ್ಮಾಳ್ವಾರರಿಂದ ಯೋಗದೆಸೆಯಲ್ಲಿ ನಾಥಮುನಿಗೆ, ನಾಥಮುನಿಗಳಿಂದ ಪುಂಡರೀಕಾಕ 
ರಾಮಮಿಶ್ರರ ಮೂಲಕ ಯಾಮುನರಿಗೆ, ಯಾಮುನರಿಂದ ಮಹಾಪೂರ್ಣರ ಮೂಲಕ 
ರಾಮಾನುಜರಿಗೆ ಉಪದೇಶಿಸಲ್ಪಟ್ಟು, ನಂತರ ಗುರುಶಿಷ್ಠ ಪರಂಪರೆಯಾಗಿ ಪ್ರವರ್ತಿಸಲ್ಪಟ್ಟು 
ಬರುತ್ತಿದೆ, ಈ ವಿಶಿಷ್ಟಾದ್ವೈತ ತತ್ತ್ವ. ರಾಮಾನುಜರ ಪಾದಗಳನ್ನು ಆಶ್ರಯಿಸಿದ 
ಆಚಾರ್ಯರುಗಳನ್ನು, ರಹಸ್ಕಮಂತ್ರಾರ್ಥ, ಶ್ರೀಭಾಷ್ಕ, ಭಗವದ್ದಿಷಯ, ನಲ್ಲಾನ್‌ ಚಕ್ರವರ್ತಿ, 
ತಾತಾಚಾರ್ಯ, ಸೋಮಯಾಜಿಯಾಂಡಾನ್‌, ಯತಿರಾಜಮಠ, ಪರಕಾಲಮಠ, ಅಹೋಬಲ 
ಮಠ, ಅಂಡವನ್‌ ಆಶ್ರಮ ಎಂಬೀ ತಮ್ಮತಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ತಿಳಿದು 
ಕೊಂಡು ಅನುಸಂಧಾನ ಮಾಡಬೇಕು. ಗುರುಸ್ಮರಣೆಯಿಂದ ಶಿಷ್ಕರಿಗೆ ಶ್ರೇಯಸ್ಸು ಉಂಟಾಗು 
ವುದರಿಂದ, ಶಿಷ್ಕರು ತಮ್ಮ ಆಚಾರ್ಯಪರಂಪರೆಯನ್ನು ಸ್ಮರಿಸಿ ಕೊಂಡಾಡುವುದು, ಪ್ರಾಚೀನ 
ಕಾಲದಿಂದಲೂ, ಬಂದಿರುವ ಸಂಪ್ರದಾಯ. 

By the Designing and Directing Power known as Narayana and 
Mahalakshmi, the vedic religion or Sanatana Dharma, Comprising its Ph- 


losophy, Ethics and Rituals, is maintained by Continuous lines of Acharyas, 
under whose care and activity it has remained vitally one, and unaltered 


ಎಂದು ಪಾಶ್ಚಾತ್ಮ ವಿದ್ವಾಂಸರು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುತ್ತಾರೆ. 


೪. ರಾಮಾನುಜರ ಜೀವನ - ಸಾಧನೆ 


ಅತಿ ಪ್ರಾಚೀನವಾದ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ತಾರ್ಕಿಕವಾಗಿ, ವ್ಯವಸ್ಥಿತ ರೂಪದಲ್ಲಿ, 
ಯಶಸ್ವಿಯಾಗಿ ಪ್ರವರ್ತನಗೊಳಿಸಿದವರು ರಾಮಾನುಜಾಚಾರ್ಯರು (೧೦೧೭-೧೧೩೭). 
ಆದಿಶೇಷನ ಅವತಾರವೆನಿಸಿ, ತ್ರೇತಾಯುಗದಲ್ಲಿ ಶ್ರೀರಾಮನ ತಮ್ಮ ಲಕ್ಷ್ಮಣನಾಗಿ, 
ದ್ವಾಪರಯುಗದಲ್ಲಿ ಶ್ರೀಕೃಷ್ಣನ ಅಣ್ಣ ಬಲರಾಮನಾಗಿ, ಕಲಿಯುಗದಲ್ಲಿ ರಾಮಾನುಜರಾಗಿ 
ಶ್ರೀಪೆರಂಬೂದೂರ್‌ ಗ್ರಾಮದಲ್ಲಿ, ಚೈತ್ರ ಮಾಸದಲ್ಲಿ ಶುದ್ದ ಪಂಚಮಿಯ ದಿನ, ಆರಿದ್ರಾ 
ನಕ್ಷತ್ರದಲ್ಲಿ ೧೦೧೭ರಲ್ಲಿ ಜನಿಸಿದ ಇವರ ತಂದೆ ಆಸೂರಿ ಕೇಶವ ಸೋಮಯಾಜಿ ದೀಕ್ಷಿತರು 
ಸರ್ವಕ್ರತು ಎನಿಸಿದ ವೈದಿಕ ಬ್ರಾಹ್ಮಣ. ರಾಮಾನುಜರ ತಾಯಿ ಕಾಂತಿಮತಿ. 


ರಾಮಾನುಜರು ಮೊದಲು ತಂದೆಯ ಬಳಿ ಕಲಿತರು. ೧೦೩೩ರಲ್ಲಿ ಅಂದರೆ ೧೬ನೆಯ 
ವಯಸ್ಸಿನಲ್ಲಿ ತಂಜಮಾಂಬಾಳ್‌ ಎಂಬ ಸುಂದರ ಕನ್ಮೆಯೊಡನೆ ವಿವಾಹವಾಯಿತು. ತಂದೆಯು 


೮ ಯತೀಂದ್ರ ರಾಮಾನುಜ 


ಮರಣ ಹೊಂದಿದುದರಿಂದ ತಾಯಿ, ಪತ್ನಿಯರೊಡನೆ ರಾಮಾನುಜರು ೧೧೩೪ರಲ್ಲಿ 
ಕಾಂಚೀವುರಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬಂದು ಅಲ್ಲಿದ್ದ ಅದ್ವೈತಾಚಾರ್ಯರಾದ ಯಾದವ 
ಪ್ರಕಾಶರ ಬಳಿ ವಿದ್ಯಾಭ್ಯಾಸ ಮಾಡಿದರು. ನಿರ್ಗುಣ ಈಶ್ವರವಾದದ ಗುರುಗಳನ್ನು ಸಗುಣ 
ಈಶ್ವರವಾದದ ಶಿಷ್ಕ ರಾಮಾನುಜರು ತ್ಯಜಿಸಬೇಕಾಯಿತು. ಆಗ ಅಲ್ಲಿದ್ದ ಯಾಮುನಾಚಾರ್ಕರ 
ಶಿಷ್ಠ ಕಾಂಚೀಪೂರ್ಣ (ತಿರುಕ್ಕಚ್ಚಿನಂಬಿ)ರನ್ನು ಆಧ್ಯಾತ್ಮಿಕ ಗುರುವಾಗಿ ಸ್ವೀಕರಿಸಿ, ತಮ್ಮ ಸಾಧನೆಗೆ 
ಹಾಗೂ ಸಿದ್ಧಾಂತದ ವ್ರಚಾರಕ್ಕೆ ಅಡ್ಡಿಯಾಗಿದ್ದ ಗೃಹಸ್ಥಾಶ್ರಮವನ್ನು ೧೦೪೯ರಲ್ಲಿ ತ್ಯಜಿಸಿ 
ಕಂಚಿಯ ವರದರಾಜಸ್ವಾಮಿಯ ಸನ್ನಿಧಿಯಲ್ಲಿ ಸಂನ್ಯಾಸ ಸ್ವೀಕರಿಸಿದ ಮಹಾತ್ಮಾಗಿ. 


ಆಮೇಲೆ ಯಾಮುನಾಚಾರ್ಕರ ಉಳಿದ ಐವರು ಶಿಷ್ಕರುಗಳಿಂದ ಕಲಿತರು. ಮಾಲಾಧರ 
(ತಿರುಮಲೈಯಾಂಡಾನ್‌) ರಿಂದ ದಿವ್ಮ ಪ್ರಬಂಧಗಳ ವಿಶೇಷಾರ್ಥವನ್ನು ಮಹಾಪೂರ್ಣ 
(ಪೆರಿಯನಂಬಿ, ವರಾಂಕುಶದಾಸ)ರಿಂದ ವಿಶಿಷ್ಟಾದ್ವೈತ ತತ್ತ್ವದ ರಹನ್ಮ ಹಾಗೂ ದ್ವಯ 
ಮಂತ್ರೋಪದೇಶ, ಶ್ರೀಶೈಲಪೂರ್ಣ (ಪೆರಿಯ ತಿರುಮಲೆನಂಬಿ)ರಿಂದ ರಾಮಾಯಣದ 
ಇಢಾರ್ಥ, ಗೋಷ್ಠಿಪೂರ್ಣ (ತಿರುಕ್ಕೋಟ್ಟಿಯೂರ್‌ ನಂಬಿ) ರಿಂದ ಮಂತ್ರರತ್ನಗಳ 
ರಹಸ್ಕಾರ್ಥ, ವರರಂಗಗಾಯಕ (ಆಳವಂದಾರಾಳ್ವಾನ್‌) ರಿಂದ ದಿವ್ಯಪ್ರಬಂಧ, ಆಚಾರ್ಯನಿಷ್ಕೆ 
ಇವೆಲ್ಲವನ್ನೂ ಕಲಿತು, ತಮ್ಮ ಅನುಷ್ಠಾನದಿಂದ ಜ್ಞಾನಾನುಭವವನ್ನು ದೃಢಪಡಿಸಿಕೊಂಡು 
ಸಿದ್ಧಾಂತದ ರಕ್ಷಣೆ, ಪ್ರಚಾರಗಳಲ್ಲಿ ತೊಡಗಿದರು. ರಾಮಾನುಜರ ಈ ಮಹಾಕಾರ್ಯದಲ್ಲಿ 
ಕೂರೇಶ, ದಾಶರಥಿ ಎಂಬ ಇಬ್ಬರು ಪ್ರತಿಭಾವಂತ ಆಪ್ತಶಿಷ್ಕರು ತುಂಬಾ ಸಹಾಯ ಮಾಡಿದರು. 


ರಾಮಾನುಜರಿಗಿಂತಲೂ ಹಿಂದೆ ಇದ್ದ ಪೊಯ್‌ಗೈ, ಪೂದತ್ತ, ಪೇಯ್‌, ತಿರುಮಳಿಶೈ, 
ಮಧುರಕವಿ, ನಮ್ಮ, ಕುಲಶೇಖರ, ಪೆರಿಯ, ಆಂಡಾಳ್‌. ತೊಂಡರಡಿಪ್ಪೊಡಿ, ತಿರುಪ್ಪಾಣ, 
ತಿರುಮಂಗ್ಕೆ ಎಂಬ ಹನ್ನೆರಡು ಜನ ಆಳ್ವಾರುಗಳು, ನಾಥಮುನಿ, ಯಾಮುನ ಎಂಬಿಬ್ಬರು 
ಆಚಾರ್ಯರುಗಳು ಈ ಸಿದ್ದಾಂತಕ್ಕೆ ಹೆಚ್ಚು ಕೊಡುಗೆ ನೀಡಿದ್ದಾರೆ. 


ಪ್ರಾಚೀನ ಯಷಿ ಪರಂವರೆಗೆ ಸೇರಿದ್ದರೂ ಸಹ ರಾಮಾನುಜರು ಕಾಲ ದೇಶ ಪರಿಸ್ಥಿತಿಗಳಿಗೆ 
ಅನುಗುಣವಾಗಿ ನಡೆದುಕೊಳ್ಳುತ್ತಿದ್ದರು. ಸಂಸ್ಕೃತ, ತಮಿಳು ಎರಡು ಭಾಷೆಗಳಲ್ಲಿಯೂ 
ಸಿದ್ಧಾಂತಕ್ಕೆ ಆಧಾರವಾದ ಪ್ರಮಾಣ ಗ್ರಂಥಗಳ ನಿರ್ಮಾಣಕ್ಕೆ ಕಾರಣರಾದರು. ಕೂರೇಶರ 
ಸಹಾಯದಿಂದ ಬ್ರಹ್ಮಸೂತ್ರಗಳಿಗೆ ತಾವೇ ಭಾಷ್ಕವನ್ನು ರಚಿಸಿ ಭಾಷ್ಯಕಾರ ಎನಿಸಿದರು. ಸಂಸ್ಕೃತ 
ವೇದಾಂತ ಹಾಗೂ ತಮಿಳು ಪ್ರಬಂಧ ಎರಡೂ ಸಮರಸವುಳ್ಳವು ಎಂದು ಬಲವಾಗಿ ಪ್ರತಿಪಾದಿಸಿ 
ಉಭಯವೇದಾಂತಪ್ರವರ್ತಕ ಎಂಬುದನ್ನು ದೃಢಪಡಿಸಿದರು. ಭಕ್ತಿಪ್ರಧಾನವಾದ ವಿಶಿಷ್ಟಾದ್ವೈತದ 
ಶ್ರೇಷ್ಠತೆಯನ್ನು ಎತ್ತಿ ತೋರಿಸಿ, ತಮ್ಮ ಗುರುವಾಗಿದ್ದ ಅದ್ವೈತದ ಯಾದವ ವ್ರಕಾಶರನ್ನು 
ತಮ್ಮ ಶಿಷ್ಕರಾಗುವಂತೆ ಮಾಡಿದ ಮಹಾಮಹಿಮರು. ಸಂಚಾರ ಸೌಕರ್ಯ ಇಲ್ಲದಿದ್ದ ಆ 
ಕಾಲದಲ್ಲಿ ದಕ್ಷಿಣ ಹಾಗೂ ಉತ್ತರ ಭಾರತದಲ್ಲಿ ಪ್ರವಾಸ ಮಾಡಿ, ಪವಿತ್ರ ತೀರ್ಥಕ್ಷೇತ್ರಗಳನ್ನು 
ಸಂದರ್ಶಿಸಿ, ಅಲ್ಲಿನ ದೇವಾಲಯಗಳಲ್ಲಿರುವ ಅರ್ಚಾಮೂರ್ತಿಗಳನ್ನು ಸೇವಿಸಿ, ಅಲ್ಲೆಲ್ಲ ವಿಷ್ಣು 
ದೇವಾಲಯಗಳ ನಿರ್ಮಾಣಕ್ಕೆ ಸ್ಫೂರ್ತಿ ನೀಡಿ, ೭೪ ಮತಪೀಠಗಳನ್ನು ಸ್ಥಾಪಿಸಿ, ಅವುಗಳಿಗೆ 


ಯತೀಂದ್ರ ರಾಮಾನುಜ ೯ 


ಸಿಂಹಾಸನಾಧಿಪತಿಗಳನ್ನು ನೇಮಿಸಿ, ಅವುಗಳನ್ನು ಧಾರ್ಮಿಕ, ನೈತಿಕ ಸಾಮಾಜಿಕ ಕೇಂದ್ರಗಳನ್ನಾಗಿ 
ಮಾಡಲು ಶ್ರಮಿಸಿದ ಶ್ರೇಷ್ಠ ಧರ್ಮಸುಧಾರಕರು. 

ಪರಂಪರಾಗತವಾದ ಸತ್ಸಂಪ್ರದಾಯ ನಿಷ್ಠರೂ, ಸದಾಚಾರ ಸಂವನ್ನರೂ, ತತ್ತ್ವಜ್ಞಾನಿಗಳೂ, 
ವಿವೇಕಿಗಳೂ, ದೈವಭಕ್ತರೂ ಆಗಿದ್ದ ಈ ಮಠಾಧಿಪತಿಗಳ ಹಾಗೂ ಅವರ ಶಿಷ್ಕರ ಖಂಡನ, 
ಮಂಡನ, ಪರೀಕ್ಷಣ, ವಿಮರ್ಶೆಗಳಿಂದ ರಾಮಾನುಜ ಸಿದ್ಧಾಂತಕ್ಕೆ ನಿಷ್ಟೃಷ್ಟತೆ, ವೈಶಾಲ್ಯತೆ ಬಂದು 
ಅದು ಬಹುಬೇಗ ದೇಶದಲ್ಲೆಲ್ಲಾ ಹರಡಿತು. ಇವರಲ್ಲದೆ ೭೦೦ ಜೀಯರ್‌ಗಳು, ೧೨೦೦ 
ಏಕಾಂತಿಗಳು, ೩ ಕೋಟಿ ಅಮ್ಮೈಗಳು ಶ್ರೀವೈಷ್ಣವ ಸಿದ್ಧಾಂತದ ಪ್ರಚಾರದಲ್ಲಿ ತೊಡಗುವಂತೆ 
ವ್ಯವಸ್ಥೆ ಮಾಡಿದ್ದರು. 

ಶ್ರೀಮನ್ನಾರಾಯಣನೇ ನಮ್ಮೆಲ್ಲರ ತಂದೆ. ಶ್ರೀಮಹಾಲಕ್ಷ್ಮಿಯೇ ನಮ್ಮೆಲ್ಲರ ತಾಯಿ. 
ಮಾನವರೆಲ್ಲರೂ ಅಣ್ಣತಮ್ಮಂದಿರು ಹಾಗೂ ಅಕ್ಕತಂಗಿಯರು, ಭಗವಂತನನ್ನು ನಂಬಿ, ಪ್ರೀತಿಸಿ, 
ಪೂಜಿಸಿ, ಧ್ಯಾನಿಸಿ, ಅವನಲ್ಲಿ ಪೂರ್ಣವಾಗಿ ಶರಣು ಹೊಕ್ಕವರಿಗೆ ಮುಕ್ತಿ ದೊರಕುವುದು ಖಂಡಿತ 
ಎಂದು ಸಾರಿದ ಯತಿರಾಜ. ಉಚ್ಚ ಎನಿಸಿದ ಕುಲಗಳ ಸಾಂಪ್ರದಾಯಿಕ ಪ್ರತಿಬಂಧಗಳನ್ನು 
ಉಳಿಸಿಕೊಂಡು, ಸ್ವರ್ಗ, ಮೋಕ್ಷಗಳನ್ನು ಕೀಳು ಎನಿಸಿಕೊಂಡ ಜಾತಿಯವರಿಗೂ ತೆರೆದಿಡಲು 
ಶ್ರಮಿಸಿದ ದೀನಬಂಧು. ಸರ್ವಮತ ಸಮಾನತೆ, ಸಮಾಜದ ಹಿತಚಿಂತನೆ ಮುಖ್ಕ ಎಂದು 
ಹೇಳಿ, ಯಾವುದೇ ವ್ಯಕ್ತಿಯನ್ನು ಅವನ ಜನ್ಮ, ಜಾತಿ, ಕುಲ, ಗೋತ್ರ, ಲಿಂಗ ಇವುಗಳ ನೆಪದಲ್ಲಿ 
ನಿಜವಾದ ಧರ್ಮಮಾರ್ಗದಿಂದ ದೂರವಿಡುವುದು ಅನ್ಕಾಯ, ನೀಚ ಕುಲದಲ್ಲಿ ಹುಟ್ಟಿದರೂ 
ಯೋಗ್ಯತೆ ಅರ್ಹತೆ ಇದ್ದಲ್ಲಿ ಶ್ರೇಷ್ಠರೆನಿಸಿಕೊಳ್ಳಲು ಅಡ್ಡಿ-ಆತಂಕಗಳು ಇರಬಾರದು ಎಂದು 
ಬೋಧಿಸಿ ಹರಿಜನರನ್ನು ತಿರುಕುಲತ್ತಾರ್‌ ಎಂದು ಕರೆದು ಗೌರವಿಸಿ, ಮೇಲು ಕೀಳು ಎಂಬ 
ಭೇದವಿಲ್ಲದೆ ಪಂಚ ಸಂಸ್ಕಾರ ನೀಡಿ, ವಿಷ್ಣುದೇವಾಲಯಗಳಲ್ಲಿ ಅವರ ಪ್ರವೇಶ, ತೀರ್ಥ 
ಪ್ರಸಾದಗಳಿಗೆ ಅವಕಾಶ ಕಲ್ಪಿಸಿದ ಸಮಾಜಸುಧಾರಕ. 


ಅನಾದಿ ಹಾಗೂ ಅನಂತ ಆದ ಭಕ್ತಿ ಪರಂಪರೆಯ ಉತ್ಡ್ಪಷ್ಟತೆಯನ್ನು ಜಗತ್ತಿಗೆ 
ಸಾರಿದುದಲ್ಲದೆ, ಅದನ್ನು ಜ್ಞಾನದ ಪೀಠದ ಮೇಲೆ ಶಾಶ್ವತವಾಗಿ ಕುಳ್ಳಿರಿಸಿ, ಜ್ಞಾನ ಭಕ್ತಿ 
ವೈರಾಗ್ಯಗಳ ಸಾಮರಸ್ಕವನ್ನು ಸ್ಥಾಪಿಸಿ, ವ್ಯಕ್ತಿಶೀಲದೊಂದಿಗೆ ವಿಶ್ವಕಲ್ಪನೆಯನ್ನು ಬೋಧಿಸಿದ 
ದಿವ್ಯಾತ್ಮ, ಬುದ್ಧಿ-ಹೃದಯ ಆದರ್ಶ-ಯಥಾರ್ಥ ಇಹ-ಪರ ಎಲ್ಲದರ ಮಧುರ ಸಮನ್ವಯವನ್ನು 
ಸಾಧಿಸಿ, ಇಂದ್ರಿಯ ಹಾಗೂ ಆತ್ಮಕಲ್ಮಾಣಗಳಿಗೆ ನೇರವಾಗಿ, ಎಲ್ಲರ ಅನುಭವಕ್ಕೂ 
ನಿಲುಕುವಂತಹ ಸಿದ್ಧಾಂತವನ್ನು ಸ್ಥಾಪಿಸಿದ ನೇತಾರ. 

ಶ್ರೀರಂಗ, ಕಂಚಿ, ಅಹೋಬಲ, ತಿರುಪತಿ, ಮದರಾಸು, ತಿರುವಹೀಂದ್ರಪುರ, ವೀರ 
ನಾರಾಯಣಪುರ, ಕುಂಭಕೋಣ, ಮಧುರೆ, ತಿರುಕ್ಕುರಂಗಡಿ, ತಿನ್ನವೆಲ್ಲಿ, ತಿರುವನಂತಪುರ, 
ದ್ವಾರಕ, ಮಥುರಾ, ಬೃಂದಾವನ, ಪ್ರಷ್ಕರ, ಅಯೋಧ್ಯೆ, ಪ್ರಯಾಗ, ಕಾಶಿ, ಬದರಿ, ಶ್ರೀನಗರ, 
ಜಗನ್ನಾಥ, ರಾಮನಾಥಪುರ, ಸಾಲಿಗ್ರಾಮ, ಬೇಲೂರು, ತೊಂಡನೂರು, ತಿರುನಾರಾಯಣಪುರ, 
ತಲಕಾಡು, ಶ್ರೀರಂಗಪಟ್ಟಣ, ಕಿರಂಗೂರು - ಇವು ರಾಮಾನುಜರ ಪಾದಸ್ಪರ್ಶದಿಂದ ಪುನೀತವಾದ 
ಸ್ಥಳಗಳು. 


ವೈೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಿದ ರಾಮಾನುಜರ ಅವತಾರವು, ಮಾಮಮಾನ 
ಶುಕ್ಷವಕ್ಷ ದಶಮಿಯಂದು ೧೧೩೭ರಲ್ಲಿ, ೧೨೦ ವರ್ಷವಾದಾಗ ಸಮಾಪ್ತಿಯಾಯಿತು. 


* x x 


“ಭಗವಂತನಲ್ಲಿಯೇ ಅಡಗಿದ್ದು, ಅವನ ಸಂಕಲ್ಪವಾದಾಗ ಅವನಿಂದ ಹೊರಬಂದು, ಕೊನೆಗೆ 
ಆವನಲ್ಲಿಯೇ ಸೇರುವ ಈ ಜಗತ್ತು ಮಿಥ್ಯೆ, ಕಲ್ಪಿತ ಆಗಿರದೆ, ಸತ್ಯ, ಶಾಶ್ವತ, ಆಗಿದೆ. ಅನಂತ 
ಕಲ್ಕಾಣಗುಣಪರಿಪೂರ್ಣನೂ, ಲಕ್ಷ್ಮೀಪತಿಯೂ ಆದ ನಾರಾಯಣನೇ ಈ ಜಗತ್ತಿಗೆ ಅಧಿಪತಿ, 
ಅವರೇ ಪರಬ್ರಹ್ಮ. ಅವನು ಎಲ್ಲ ಚರಾಚರ ವಸ್ತುಗಳನ್ನೂ ತನ್ನ ಶರೀರವಾಗಿ ಧರಿಸಿದ್ದಾನೆ. 
ದೇಹದ ಕಾರ್ಯಗಳು ಜೀವಿಯ ಸುಖ ಸಂತೋಷಗಳಿಗಾಗಿ ಇರುವಂತೆಯೇ ಈ ಜೀವಜಗತ್ತು 
ಇ ಪರಮಾತ್ಮನ ಸಲುವಾಗಿಯೇ ಇವೆ. ತನ್ನಿಂದ ಬೇರೆಯಾಗಿರುವ, ತನ್ನ ದೇಹವಾದ, ಈ 
ಪ್ರಪಂಚದ ಸಕಲ ಪ್ರಾಣಿಗಳೂ ಪರಸ್ಪರ ಅನುಕೂಲದಲ್ಲಿರಬೇಕು ಎಂಬುದು ಅವನ ಅಪೇಕ್ಷೆ. 
ರೂ ಇಲ್ಲಿ ಚೆನ್ನಾಗಿ, ಸಂತೋಷ ಸಾಮರಸ್ಕಗಳಿಂದ ಬಾಳಬೇಕು. ನಿಸ್ವಾರ್ಥ ಮನೋಭಾವ 
ದಿಂದ. ಯಾವ ಫಲಾಪೇಕ್ಷೆಯೂ ಇಲ್ಲದೆ, ಸಮಾಜಸೇವೆಗೆ ತನುಮನಧನಗಳನ್ನು ಒಪ್ಪಿಸಲು 
ಸಿದ್ದರಿರಬೇಕು. ಜಗತ್ತಿನ ಸೃಷ್ಟಿ ಸ್ತಿತಿ ಲಯಗಳನ್ನು ನಡೆಸುವುದು ಭಗವಂತನ ಲೀಲೆ. 
“ಸರ್ವೇಶ್ವರನ ನಿಯಮನಗಳನ್ನು ಉಲ್ಲಂಘಿಸಿ ನಡೆದುಕೊಂಡ ಕಾರಣದಿಂದಲೇ ಉಂಟಾದ 
ಸಾರವು ಅಂದರೆ ಹುಟ್ಟು ಸಾವು ಸತ್ಯವಾದುದು. ತನ್ನನ್ನು ಆಶ್ರಯಿಸಿದ ಜೀವರಾಶಿಯನ್ನು 
ಸಾರ ಬಂಧನದಿಂದ ಬಿಡುಗಡೆ ಮಾಡಿ, ನಿತ್ಕಾನಂದ ಸ್ವರೂಪದ ಮುಕ್ತಿಯನ್ನು ಒದಗಿಸುವವನು 
ನೇ. ಪ್ರಕೃತಿ ಮಂಡಲದ ಸಂಪರ್ಕವಿಲ್ಲದ ಪರಮಪದ ಅಥವಾ ವೈಕುಂಠದಲ್ಲಿ ಮುಕ್ತಿಯ 
ನವೊಂದಿದೆ. ಆ ಪರಬ್ರಹ್ಮನ ಅನುಭವವೇ ವರಮಪುರುಷನ ವ್ರಾಪ್ತಿ. ಆತನ ಪ್ರಾಪ್ತಿಗೆ 
ಭಕ್ತಿಯೇ ವರಮೋಪಾಯ. ಅದಕ್ಕೆ ಅಡ್ಡಿಯಾಗಿರುವ ಹಲವಾರು ತೊಡಕುಗಳು ನಿವಾರಣೆ 
ಯಾಗಬೇಕಾದರೆ, ಆತನ ಚರಣಾರವಿಂದವನ್ನು ಮರೆಹೋಗುವುದೇ ಏಕೈಕ ಮಾರ್ಗ. ವೇದೋಪ 
ನಿಷತ್ತುಗಳು, ಸ್ಮೃತಿ ಪುರಾಣಾಗಮೇತಿಹಾನಗಳು ಇದನ್ನೇ ಪ್ರತಿವಾದಿಸುತ್ತವೆ” - ಇದು 
ರಾಮಾನುಜರ ಅಭಿಪ್ರಾಯ. 


4 
A 


t 
15 
( 


ಸ ॥್ನಿ೬್ಚಿ 
4 


3 


“ಶ್ರೀಲಕ್ಷ್ಮೀನಾರಾಯಣನೇ ವರತತ್ತ್ವ. ಅವನೇ ನಮ್ಮೆಲ್ಲರ ತಂದೆ. ಆತನ ವಕ್ಷಸ್ಮಲ 
ದಲ್ಲಿರುವ ಶ್ರೀಮಹಾಲಕ್ಷ್ಮಿಯೇ ನಮ್ಮೆಲ್ಲರ ತಾಯಿ. ನಾವೆಲ್ಲರೂ ಅಣ್ಣತಮ್ಮಂದಿರು ಹಾಗೂ 
ಅಕ್ಕತಂಗಿಯರು. ಚೇತನ ಅಚೇತನಗಳೆಲ್ಲವೂ ಅವನಿಗೆ ಅಧೀನವಾದುವು. ಚೇತನರೆನಿಸಿದ 
ನಾವೆಲ್ಲ ಅವನ ಕಿಂಕರರು. ಇಡೀ ಜಗತ್ತೇ ಅವನ ಶರೀರವಾಗಿರುವುದರಿಂದ, ಶರೀರದಲ್ಲಿನ 
ಯಾವುದೇ ಅವಯವಕ್ಕೆ ನೋವಾದರೂ, ಅದರಲ್ಲಿ ನೆಲೆಸಿರುವ ಅಂತರಾತ್ಮನಿಗೆ ಸಹ್ಮವಾಗದು. 
ಯಾವುದೇ ಪ್ರಾಣಿಮಾತ್ರಕ್ಕೆ ನಾವು ದುಃಖ, ನೋವು, ದ್ರೋಹ ಉಂಟು ಮಾಡಿದರೆ. ಅದು 
ಅವುಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ವರಮಾತ್ಮನಿಗೇ ಮಾಡಿದಂತೆ. ಮಾನವನು 
ತನ್ನ ಆತ್ಮೊನ್ನತಿ ಮತ್ತು ಶಾಶ್ವತ ಸುಖವಾದ ಮೋಕ್ಷ ಇವೆರಡನ್ನೂ ಪಡೆಯಲು, 


ಯತೀಂದ್ರ ರಾಮಾನುಜ ೧೧ 
ಶ್ರೀಮನ್ನಾರಾಯಣನಲ್ಲಿ ದೃಢವಾದ ವಿಶ್ವಾಸಪೂರ್ವಕ ಶ್ಮರಣಾಗತಿಯಲ್ಲದೆ ಬೇರೆ ಗತಿಯಿಲ್ಲ” 
- ಇದು ರಾಮಾನುಜರ ಉಪದೇಶ. 

“ಸರ್ವಕಾಲದಲ್ಲಿಯೂ ದ್ವಯ ಮಂತ್ರೋಚ್ಚಾರಣೆ ಮಾಡುತ್ತ, ಅದರ ಒಳಾರ್ಥವನ್ನು 
ಅನುಸಂಧಾನ ಮಾಡಬೇಕು. 

“ಶ್ರೀಭಾಷ್ಕ ಮತ್ತು ದಿವ್ಯ ಪ್ರಬಂಧಗಳನ್ನು ಮನನ ಮಾಡಬೇಕು ಹಾಗೂ ಇಚ್ಛೆ ಇದ್ದವರಿಗೆ 
ಅದನ್ನು ಬೋಧಿಸಬೇಕು. ದಿವೃದೇಶಗಳಲ್ಲಿ ವಾಸಿಸಿ, ಅಲ್ಲಿನ ದೇವಾಲಯಗಳಲ್ಲಿ ದೀಪ, 
ಧೂಪ, ಮಾಲೆ, ನೈವೇದ್ಯ ಆದಿಗಳನ್ನು ಸಮರ್ಪಿಸುವ ಕೈಂಕರ್ಯಗಳನ್ನು ಮಾಡಬೇಕು. 


“ಶ್ರೀವೈಷ್ಣವ ಸಿದ್ಧಾಂತವನ್ನು ಸರಿಯಾಗಿ ಅರಿತು ಆಚರಿಸುವ ಶ್ರೀವೈಷ್ಣವರ ಅಭಿಮಾನಕ್ಕೆ 
ಪಾತ್ರರಾಗಲು ಯತ್ನಿಸಬೇಕು. ಅನುಕೂಲರಾದ ಶ್ರೀವೈಷ್ಣವರನ್ನು ಕಂಡಾಗ, ಮಂದಮಾರುತ, 
ಬೆಳದಿಂಗಳು, ಅರಳಿದ ಹೂ; ಇವುಗಳನ್ನು ಕಂಡಂತೆ ಸಂತೋಷ ಪಡಬೇಕು; ಪ್ರತಿಕೂಲರಾದ 
ಅಂದರೆ ಭಗವಂತ - ಭಾಗವತರನ್ನು ದ್ವೇಷಿಸುವವರನ್ನು ಕಂಡಾಗ ಬೆಂಕಿ, ಹಾವು ಇವುಗಳನ್ನು 
ಕಂಡಂತೆ ಭಯಪಟ್ಟು ದೂರ ಸರಿಯಬೇಕು; ಪ್ರೀತಿಸದ ಅಥವಾ ದ್ವೇಷಿಸದ ಇತರ ಸಂಸಾರಿಗಳನ್ನು 
ಕಂಡಾಗ ಕಲ್ಲು, ಮರ ಇವನ್ನು ಕಂಡಂತೆ ಉದಾಸೀನರಾಗಿರಬೇಕು.” ಇದು ರಾಮಾನುಜರ 
ದಿವ್ಯಾಜ್ಞೆ 


ಸಂಗ್ರಹಣ, ಸಂಸ್ಕರಣ. ಸ್ಥಿರೀಕರಣ, ಪ್ರಸರಣ ಇವು ರಾಮಾನುಜರ ಗೆಲುವಿನ ಗುಟ್ಟು. 
ಅತ್ಕಪೂರ್ವವಾದ ಜ್ಞಾನ ಭಕ್ತಿ ವೈರಾಗ್ಯ, ಭವ್ಮ ಹಾಗೂ ಉದಾರ ಆದ ಸಮನ್ವಯ ದೃಷ್ಟಿ 
ಕಣ್ಣಿಗೆ ಕಾಣಿಸಿಕೊಂಡವರೆಲ್ಲರನ್ನೂ ಸಲಹಬೇಕೆಂಬ ಕರುಣಾರ್ದ್ರ ಹೃದಯ, ನಿಜವಾದ ತತ್ತ್ವಹಿತ 
ಪ್ರರುಷಾರ್ಥಸ್ವರೂಪವನ್ನು ತಿಳಿಸಿ ಜನರ ವಿಪರೀತ ಪ್ರವೃತ್ತಿಯನ್ನು ತಡೆಯಬೇಕೆಂಬ ಉತ್ಕಟೇಚ್ಛೆ, 
ಶಿಥಿಲವಾಗಿದ್ದ ವಿಶಿಷ್ಟಾದ್ವೈತ ಸಂಪ್ರದಾಯ ಹಾಗೂ ಶ್ರೀವೈಷ್ಣವ ಸಮಾಜ ಎರಡನ್ನೂ ಚೆನ್ನಾಗಿ 
ಸಂಘಟಿಸಬೇಕೆಂಬ ದೃಢನಿರ್ಧಾರ, ಎಂಥವರ ಹೃದಯವನ್ನು ಪರಿವರ್ತನೆಗೊಳಿಸಬಲ್ಲ ಸಹಜ 
ಸುಂದರ ಗಂಭೀರ ಯಥಾವಸ್ಥಿತ ವಾಕ್ಸಂಪತ್ತು, ಪರಿಶುದ್ಧ, ಭಾವಪೂರ್ಣ, ನಿಷ್ಕಪಟ, ಸಂತೋಷ 
ಜನಕ ವ್ಯಕ್ತಿ ಜೀವನ - ಇವು ರಾಮಾನುಜರ ವೈಶಿಷ್ಟ್ಯ. 

ಸಾಮಂಜಸ್ಕವನ್ನು ಕಂಡುಕೊಳ್ಳಲು ಕಷ್ಟವಾಗಿರುವ ವೇದಗಳಲ್ಲಿನ ಕರ್ಮಕಾಂಡ ಮತ್ತು 
ಜ್ಞಾನಕಾಂಡಗಳು, ಚತುರ್ವಿಧ ಪುರುಷಾರ್ಥಗಳು, ನಾಲ್ಕು ವರ್ಣಾಶ್ರಮಗಳು, ಸಿಕ್ಕುಸಿಕ್ಕಾಗಿ 
ಕಾಣುವ ಶ್ರುತಿ ಸ್ಮೃತಿ ಪುರಾಣಗಳು, ಸಂಪ್ರದಾಯಗಳು, ಇವೆಲ್ಲವನ್ನೂ ಸಮಗ್ರವಾಗಿ ನೋಡಿ, 
ಅತಿಯಾದ ಸೂಕ್ಷ್ಮಬುದ್ದಿಯಿಂದ ಅವೆಲ್ಲವನ್ನೂ ಸಮನ್ವಯ ಮಾಡಿ, ಜ್ಞಾನಿ ಭಕ್ತ ವಿರಕ್ತರಲ್ಲಿ 
ಅಗ್ರೇಸರರಾಗಿದ್ದ, ಸಾವಿರಾರು ವರ್ಷಗಳಿಂದಲೂ ಮುಮುಕ್ಷುಗಳನ್ನು ಬ್ರಹ್ಮಾನಂದಸಾಗರದಲ್ಲಿ 
ಮುಳುಗಿಸುತ್ತಿರುವ, ಪ್ರಸ್ಥಾನತ್ರಯಗಳಿಗೆ ಭಾಷ್ಕವನ್ನು ರಚಿಸಿ, ಭಾರತದಲ್ಲೆಲ್ಲಾ ಕಾಲುನಡಿಗೆ 
ಯಲ್ಲಿ ಸಂಚರಿಸಿ, ಜನತೆಗೆ ಮಾರ್ಗದರ್ಶನ ಮಾಡಿರುವ ಶ್ರೇಷ್ಠ ವ್ಯಕ್ತಿಗಳು ವಿಶಿಷ್ಟಾದ್ವೈತದ 
ವಿಶ್ವಾಚಾರ್ಯ ರಾಮಾನುಜರು. 


ರಾಮಾನುಜರನ್ನು ಇಡೀ ವೇದಾಂತವನ್ನೇ ವುನರಾವಲೋಕನ ಮಾಡಲು ಪ್ರೇರೇಪಿಸಿತು. 


ib 


J 

ಕ್ಷೆ 
eh ; 
af 


6 _ ಮಧ್ವಾಚಾರ್ಯ, ಉಳಿದ ಆಚಾರ್ಯರು, ಶ್ರೀ 
ಯೇಸುಕ್ರಿಸ್ತ, ವೈಗಂಬರ್‌ ಮಹಮ್ಮದ್‌ ಇವರೆಲ್ಲರೂ ತುಳಿದ ಹಾದಿ ರಾಮಾನುಜರ ಭಕ್ತಿ 


ಜನಸಾಮಾನ್ಯರ ಸ್ಪಂದನದ ಸವಿದನಿಯಾಗಿ, ಸಹೃದಯಭಾವವಾಗಿ, ತೆರೆದ ತೆಕೆ 
ಹೆ ಆತಾ 


ಒಂ 


ತ 


L 


ಗ 


ಓ 
4. 


ಸ ಕ 
ಬಳಿಬಂದವರನ್ನೆಲ್ಲಾ ತಬ್ಬಿಕೊಂಡು, ನೂರಾರು ಶಾಖೆಗಳು ಸಂಗಮಿಸಿ ಸಮುದ್ರ ಸೇರುವ 
ಜಂಗಮಗಂಗೆಯಾದರು ಶ್ರೀರಾಮಾನುಜರು. ಬ್ರಹ್ಮಸಾಕ್ಷಾತ್ಕಾರಕ್ಕಾಗಿ ಅರ್ಚಿಸಬೇಕು, 
ಧ್ಯಾನಿಸಬೇಕು, ಅನನ್ಯಭಕ್ತಿ ಅಥವಾ ಉಪಾಸನೆ ಮಾಡಬೇಕು ಎಂಬ ರಾಮಾನುಜರ ಚಿಂತನೆ 
ಅತ್ಮಂತ ಸರಳ, ಸರ್ವಕಾಲ, ಸರ್ವದೃಶ್ಶ ಆದುದು. ರಾಮಾನುಜರ ಭಕ್ತಿ ಸಿದ್ಧಾಂತವನ್ನು 
ಒಪ್ಪವುದೇ ಲೋಕನೀತಿ, ಜನನೀತಿ, ಸರ್ವವೇದ್ಯ, ಸರ್ವಕಾಲವೇದ್ಕ” ಇದು ಭಕ್ತಿ ರಾಜ್ಯದ 


ರಾಜ, ಶ್ರೇವ್ಮಯತಿರಾಜ ರಾಮಾನುಜರ ವಿಶೇಷತೆ. 


{3 


-ಸುಜನಾ (ಎಸ್‌. ನಾರಾಯಣಶೆಟ್ಟಿ) 


“ಭಗವದನುರಾಗ ದೀವ್ತರೂ ಉದಾರರೂ ಸಾತ್ವಿಕರೂ ಸೌಮ್ಮರೂ ಆಗಿದ್ದು, ಭಾರತೀಯ 
ಧರ್ಮದ ಮೇಲೆ ಅಸಾಧಾರಣ ಪರಿಣಾಮ ಉಂಟು ಮಾಡಿದರು. ವೈದಿಕ ಧರ್ಮಪ್ರತಿಪಾದಕರಾಗಿ, 
ಸನಾತನಿಗಳ ಕುಟುಂಬದಲ್ಲಿ ಜನಿಸಿದರೂ ವರ್ಣಾಶ್ರಮದ ತೀಕ್ಕ್ಚೃತೆಯನ್ನು ನಿವಾರಿಸಿ ಅದಕ್ಕೆ 
ಸೌಮ್ಯಕಾಂತಿಯನ್ನು ನೀಡಿದರು. ವೈದಿಕ ಧರ್ಮದ ಅನುಯಾಯಿ ಆಗಿದ್ದುಕೊಂಡೇ ಅದಕ್ಕೆ 
ಅಪೂರ್ವ ಉದಾತ್ತತೆಯನ್ನು ನೀಡಿದ ಸೌಮ್ಮ ಕ್ರಾಂತಿಕಾರರಾಗಿದ್ದರು. ಸೃಷ್ಟಿಯೆಲ್ಲವನ್ನೂ 
ಭಗವಂತನ ದೇಹವೆಂದು ಅಪ್ಪಿಕೊಂಡು, ಈ ಲೋಕವನ್ನು ರಾಗದ್ವೇಷ ರಹಿತವಾಗಿ, ಸುಂದರವಾಗಿ 
ಕಾಣುವ ನೋಟವನ್ನು ಕೊಟ್ಟರು. ಸೃಷ್ಟಿಕರ್ತನನ್ನು ತಂದೆ, ಭಕ್ತವತ್ಸಲ ಎಂದು ಕಲ್ಪಿಸಿ, ಅವನನ್ನು 


ಜೀವಿಗಳ ಉದ್ಮಾರದ ಹೊಣೆ ಹೊತ್ತವನನ್ನಾಗಿ ಮಾಡಿ ಮೃದುವಾಗಿಸಿದರು. ಸೃಷ್ಟಿಯ 
ಚರಾಚರವೆಲ್ಲವೂ ಭಗವಂತನ ಶರೀರವಾಗಿದೆ ಎನ್ನುವ ದರ್ಶನವನ್ನಿತ್ತು, ಅದನ್ನು 


ಡಿನಬಾರದೆಂಬ ಹೊಣೆ ಹಾಗೂ ಪ್ರೀತಿನಬೇಕೆಂಬ ಕರ್ತವ್ಯ ಎಂಬೆರಡು ಜಾಗೃತಿಯನ್ನು 
ಮುಗಿದುಕೊಂಡೇ ಮೂಡಿಸಿದರು. ಹನ್ನೊಂದನೆಯ ಶತಮಾನದಲ್ಲಿಯೇ ಅಸ್ಪೃಶ್ಯರು 
ಲಿತರಿಗೂ ಮೇಲುಕೋಟೆಯ ತಿರುನಾರಾಯಣಸ್ವಾಮಿಯ ದೇವಾಲಯದೊಕಕ್ಕೆ 
ರ್ಷದಲ್ಲಿ ಮೂರುದಿನವಾದರೂ ಪ್ರವೇಶ ಸಿಗುವಂತಹ ವ್ಯವಸ್ಥೆ ಮಾಡಿದ ಮಹಾನ್‌ ಕ್ರಾಂತಿಕಾರ 


ಎನಿಸಿದರು. ಸಂಸ್ಕೃತದ ವೇದ, ಉಪನಿಷತ್ತು, ಬ್ರಹ್ಮಸೂತ್ರಗಳಿಗೆ ನೀಡಿರುವ ಸ್ಥಾನ-ಗೌರವ 


W che 


೪ 
3 
7 
| 
bl 
€L 


1 


ಗಳನ್ನೇ ಆಳ್ವಾರುಗಳ ತಮಿಳು ಪ್ರಬಂಧಕ್ಕೂ ನೀಡಿದುದಲ್ಲದೆ, ವೈಷ್ಣವ ದೇವಾಲಯಗಳಲ್ಲಿ 
ವೇದ ಮಂತ್ರಗಳ ಪಠಣಕ್ಕೆ ನೀಡುವ ಪ್ರಾಧಾನ್ಯಕ್ಕೆ ಸಮನಾದ ಸ್ಥಾನಮಾನ ದ್ರಾವಿಡ ಪ್ರಬಂಧಗಳ 
ಗಾಯನಕ್ಕೂ ಸಿಗುವಂತೆ ಮಾಡಿದರು.” -ಇದು ರಾಮಾನುಜರ ಹಿರಿಮೆ. 

-ಪಾವಗಡ ಪ್ರಕಾಶ ರಾವ್‌ 


ಸ್‌. ಳಾ ಲ್‌ ಪ್ರೇ 
ಯತೀಂದ್ರ ರಾಮಾನುಜ 


The Ordinary meaning of Acharya is Teacher. He alone who writes a 
Commentary on the Prasthana Trayi of the three authontative texts, namely 
the upanishads, the Brahmasutra and the Bhagavadgita and works out a 
Cogent philosophy is an Acharya. Shankara, Ramanuja and Madhwa cre- 
ated the tradition of Acharya. 


These Acharyas were philosophers of life. They thought interms of the 
whole of human life as being an opportunity to realise the ultimate truth. 
What they attempted to was harmony in thought, word and deed based on 
the inner realisation of the 5೧111. Theirs was an attempt to translate into 
thought, word and deed their spiritual experience. Theirs was a supreme 
effort. subject to the limitations of body and mind, of the social conditions 
and environment. to rationalise in thought, to express in words, and to 
concretise in action and experience which in its very nature is mystical. So 
they became not only sources of logical thought but also of ideal expression 
and ethical action. These Acharyas Concentrated on the three tired achieve- 
ment of spriritual experience National and philosophical expression and 
organisational set up covering the whole of India. In the very process of 
understanding and experiencing the deep meaning of the sacred texts, they 
have discovered new honzons which gave freshness and new vigour to the 
seemingly old truths. The emphasis given to bhakthi or devotion, the promi- 
nence given to daily discipline and the principle of dedication of every act 
to God have enriched truly religious life and made it easier for the common 
man to tread the path of God. 

- RR. Diwakar 


A study of the life, teachings and actions of Sri Ramanuja, a true and 
great secular reformer whose thought, speech and action was great will show 
that a truly sincere secularist interested in eradicating the evils in society 
need not be an atheist or nonbeliever nor is it necessary to hate or debase 
Hinduism, to prove one's secular credentials. 

-T. Chellaswami 


The differences in various systems of philosophy we find have arisen 
because of the interpretation given for the scriptural statements by scholars 
and Acharyas. When there was an absolute need for clarity in respect of 
vishishtadvaita, it was Ramanuja who, based on the very texts on which 
other spiritual leaders had also spelt out their views, established his school 
of thought, clearing certain misconceptions. The most important aspect he 
had emphasised is the validity of Prapathi or Saranagathi as the easiest and 
simplest method to avoid rebirths and remain for ever in the moksha 
samrajya, attending on God. For him the world is real and Lord Narayana 


ಇ: 
೧೪ ಯತೀಂದ್ರ ರಾಮಾನುಜ 


the supreme force, 15 full of auspicious (0೩1065 and without any blemish. 
Several scholars have written books on the life and works of Ramanuja, his 
greatness and hus clear elucidation of the vishishtadvaita principles. 

- D.V. Vasudevan 


೫. ರಾಮಾನುಜರ ಕೃತಿಗಳು 


೧. ಶ್ರೀಭಾಷ್ಯ : ಶಿಷ್ಠ ಕೂರೇಶ ಅಥವಾ ಶ್ರೀವತ್ಸಾಂಕಮಿಶ್ರರ ಸಹಾಯದಿಂದ 
ಬೋಧಾಯನ ವೃತ್ತಿಯನ್ನು ಅವಲೋಕಿಸಿ, ವ್ಯಾಸರ ಬ್ರಹ್ಮ ಸೂತ್ರಗಳಿಗೆ ವಿಶಿಷ್ಟಾದ್ವೈತ ಪರವಾಗಿ 
ಬರೆದ ವಿಸ್ತಾರವಾದ ಭಾಷ್ಯವೇ ಶ್ರೀಭಾಷ್ಯ. ಇದರಲ್ಲಿ ಸಂಪ್ರದಾಯ ವಿರುದ್ಧವಾದ ನೂತನ 
ಅರ್ಥಕಲ್ಪನೆ ಇರುವುದರ ಬದಲು, ಸಂಪ್ರದಾಯದ ಜಾಡನ್ನೇ ಹಿಡಿದ ಹೊಸರೀತಿಯಲ್ಲಿ ಹಳೆಯ 
ಅರ್ಥವನ್ನು ಸಮಗ್ರವಾಗಿ ಸಮನ್ವಯಗೊಳಿಸಲಾಗಿದೆ. ಪರಬ್ರಹ್ಮನು ಯಾರು, ಆತನಿಂದ 
ಸೃಷ್ಟಿಯಾದ ಜೀವಾತ್ಮನು, ಆ ಪರತತ್ತ್ವವನ್ನು ಹೇಗೆ ಸಾಕ್ಷಾತ್ಕರಿಸಿಕೊಂಡು ಮುಕ್ತಿಯನ್ನು 
ಪಡೆಯಬಹುದು ಎಂಬುದು ವಿವರಿಸಲ್ಪಟ್ಟಿದೆ. ಇದು ಬ್ರಹ್ಮವಿಚಾರ ಶಾಸ್ತ್ರ ಆದಕಾರಣ ಇದಕ್ಕೆ 
ಬ್ರಹ್ಮಮೀಮಾಂಸೆ ಎಂದೂ, ಬ್ರಹ್ಮವು ಜಗತ್ತನ್ನು ಶರೀರವಾಗಿ ಹೊಂದಿರುವುದನ್ನು 
ಪ್ರತಿಪಾದಿಸುವುದರಿಂದ ಶಾರೀರಕ ಮೀಮಾಂಸಾ ಶಾಸ್ತ್ರ ಎಂದೂ ಹೆಸರು ಬಂದಿದೆ. 


ಸಕಲ ಪ್ರಪಂಚವನ್ನು ಸೃಷ್ಟಿಸುವವನು ಪರಬ್ರಹ್ಮ. ಆತನು ಈ ವಿಶ್ವವನ್ನೇ ಶರೀರವಾಗಿ 
ಹೊಂದಿದ್ದಾನೆ. ಸಕಲವಸ್ತುಗಳೂ ಅವನಲ್ಲಿವೆ. ಅವನು ಎಲ್ಲೆಯಿಲ್ಲದಿರುವ ಮಹಿಮೆ 
ಯುಳ್ಳವನು. ಜಗತ್ಕಾರಣನಾದ ಅವನು ಯಾರಿಂದಲೂ ಬಂಧಿಸಲ್ಪಡದವನು. ಆತನು ಆಶ್ರಿತ 
ರಾದವರಿಗೆ ಆಪ್ತನು. ಪಂಚಭೂತಗಳಿಗೆ, ಇಂದ್ರಿಯಗಳಿಗೆ ಹಾಗೂ ಜೀವಾತ್ಮನಿಗೆ ಕಾರಣ 
ನಾದವನು. ಈ ಸಂಸಾರವನ್ನು ನಡೆಸಲು ಬೇಕಾದ ಸಂಕಲ್ಪವುಳ್ಳವನು. ಚೇತನಾಚೇತನಗಳಲ್ಲೆಲ್ಲ 
ಅಂತರ್ಯಾಮಿಯಾಗಿದ್ದರೂ ಅವುಗಳ ದೋಷಗಳು ಅಂಟದಿರುವವನು, ಹಲವು ವಿಧವಾದ 
ಧ್ಯಾನ-ಉಪಾಸನೆಗಳಿಗೆ ವಿಷಯ ಲಕ್ಷ್ಮವಾಗಿರುವವನು, ವರ್ಣಾಶ್ರಮಧರ್ಮಗಳ 
ಅನುಷ್ಠಾನದಿಂದ ಸಂತೋಷಗೊಳ್ಳುವವನು, ಉಪಾಸಿಸುವ ಚೇತನರಲ್ಲಿರುವ ಸರ್ವಪಾಪಗಳನ್ನೂ 
ನಾಶ ಮಾಡುವ ದೃಢಸಂಕಲ್ಪವುಳ್ಳವನು, ಮೋಕ್ಚಮಾರ್ಗಕ್ಕೆ ಮುಖ್ಯವಾದ ಬ್ರಹ್ಮನಾಡಿಯಲ್ಲಿ 
ಜೀವನು ಪ್ರವೇಶಿಸುವಂತೆ ಮಾಡಬಲ್ಲವನು, ಜೀವವನ್ನು ವೈಕುಂಠ ಲೋಕಕ್ಕೆ ಕರೆದುಕೊಂಡು 
ಹೋಗಿ ಅಲ್ಲಿ ತನ್ನನ್ನು ಅನುಭವಿಸುವಂತೆ ಮಾಡಬಲ್ಲವನು, ಎಂದಿಗೂ ಬಿಡಲಾಗದಿರುವ 
ಶ್ರೀಪಾದವುಳ್ಳವನು-ಎಂಬುದು ಹದಿನಾರು ಭಾಗಗಳುಳ್ಳ ಶ್ರೀಭಾಷ್ಯದ ವಿಷಯವಾಗಿದೆ. 


ಅಖಿಲಭುವನ ಜನ್ಮ ಸ್ನೇಮ ಭಂಗಾದಿ ಲೀಲೇ 
ಏನತ ವಿವಿಧ ಭೂತವ್ರಾತರಕ್ಟೈಕ ದೀಕ್ಷೇ | 

ಶ್ರುತಿ ಶಿರಸಿ ವಿದೀಪ್ತೇ ಬ್ರಹ್ಮಣಿ ಶ್ರೀನಿವಾಸೇ 
ಭವತಮಮ ಪರಸ್ಮಿನ್‌ ಶೇಮುಷೀ ಭಕ್ತಿರೂಪಾ॥ 


೧೫ 


ಈ ಜಗತ್ತಿನ ಹುಟ್ಟು, ಇರುವಿಕೆ, ನಾಶಗಳಿಗೆ ಕಾರಣನಾದ ಭಗವಂತ ಈ ಜಗತ್ತಿನ ರಕ್ಷಕ, ವೇದಗಳಿಂದ 
ತಿಳಿಯಲ್ಲಡುವವನು, ಮಂದಿರಗಳಲ್ಲಿ ನಿಂತು ಆರ್ಚಾವತಾರದ ಮೂಲಕ ಭಕ್ತರನ್ನು ಅನುಗ್ರಹಿಸುತ್ತಾನೆ. ಪ್ರಕೃತ 
ತಿರುವತಿಯಲ್ಲಿ ಶ್ರೀನಿವಾಸನಾಗಿ ಕಂಗೊಳಿಸುತ್ತಿದ್ದಾನೆ) 


ಬ ವ್ಯಾಖ್ಯಾನರೂಪದ ವಿವರಣಗ್ರಂಥದಲ್ಲಿ ಕಾಣಬಹುದು. 

೨. ಗದ್ಯತ್ರಯ : ಶ್ರೀವೈಕುಂಠ ಗದ್ಯ, ಶ್ರೀರಂಗ ಗದ್ಯ, ಶರಣಾಗತಿ ಗದ್ಧ ಎಂಬ ಮೂರು 
ಗ್ರಂಥಗಳಲ್ಲಿ ವಿಶಿಷ್ಟಾದ್ವೈತದ ತತ್ತ್ವ ಹಿತಪುರುಷಾರ್ಥಗಳನ್ನು ಸ್ಪಷ್ಟವಾಗಿ ನಿರೂಪಿಸಲಾಗಿದೆ. 
ಪ್ರಪತ್ತಿ ಅಥವಾ ಶರಣಾಗತಿ ಶಾಸ್ತ್ರಾರ್ಥವನ್ನು ಅನುಷ್ಠಿಸಿ, ಆ ಮೂಲಕ ಅದರ ಸ್ವರೂಪವನ್ನು 
ತಿಳಿಸಲಾಗಿದೆ. ಪದ್ಮಕ್ಕಿಂತಲೂ ಮಧುರವಾಗಿರುವ ಈ ಗದ್ಯಗಳು ಶಾಶ್ವತ ಸಾಹಿತ್ಯ ಎನಿಸಿವೆ. 

೩. ಗೀತಾಭಾಷ್ಯ : ರಾಮಾನುಜ ದರ್ಶನವನ್ನು ಸರಿಯಾಗಿ ಗ್ರಹಿಸಲು ರಚಿಸಲ್ಪಟ್ಟಿರುವ 
ಗ್ರಂಥವಿದು. ಇದು ಅತ್ಯಂತ ಸಹಜ, ಸಮಂಜಸ, ಭೋಗ್ಯತಮ, ಹೃದಯಸ್ಪರ್ಶಿ, ನಿಷ್ಕಾಪೂರ್ಣ 
ಎನಿಸಿದ ಭಗವದ್ಗೀತೆಯ ವ್ಯಾಖ್ಯಾನವಾಗಿದೆ ಎಂಬುದು ಪ್ರಪಂಚದ ಮಹಾಮೇಧಾವಿಗಳ 
ಅಭಿಪ್ರಾಯ. ಪರಬ್ರಹ್ಮನಾದ ಶ್ರೀಕೃಷ್ಣಪರಮಾತ್ಮನಲ್ಲಿ ಭಕ್ತಿ ಪ್ರಪತ್ತಿಗಳನ್ನು 
ಅನುಷ್ಠಿಸುವುದರಿಂದ ಮೋಕ್ಷ ಸಿಗುತ್ತದೆ ಎಂಬ ಗೀತೆಯ ಸಾರಾಂಶವನ್ನು ಇಲ್ಲಿ ಹೃದಯಂಗಮ 
ವಾಗಿ ವಿವರಿಸಲಾಗಿದೆ. ಗೀತಾಚಾರ್ಯನಾದ ಶ್ರೀಕೃಷ್ಣನು ತನ್ನ ಶಿಷ್ಯನಾದ ಅರ್ಜುನನಿಗೆ 
ಯುದ್ಧ ಭೂಮಿಯಲ್ಲಿ ಉಪದೇಶಿಸಿದ ಸರ್ವೋತ್ಸಷ್ಟವಾದ ಭಕ್ತಿಶಾಸ್ತ್ರ ಎನಿಸಿದ ಭಗವದ್ಗೀತೆ 
ಯನ್ನು ಭಾರತೀಯ ತತ್ತ್ವಶಾಸ್ತ್ರಜ್ಞರ ಮೆದುಳು- ಹೃದಯಗಳಿರಡರಲ್ಲಿಯೂ ಮತ್ತೆ ಪ್ರತಿಷ್ಠಾಪಿಸಿ 
ತತ್ತ್ವ ಹಾಗೂ ಭಗವದನುಭೂತಿಗಳ ಸಮರಸತೆಯನ್ನು ಸ್ಥಾಪಿಸಿದ ಕೀರ್ತಿ ರಾಮಾನುಜರಿಗೆ 
ಸಲ್ಲುತ್ತದೆ. ಇದು ಭಗವಂತನು ಹಾಡಿದ ಕೃತಿ; ಇದರ ಪ್ರಕಾಶಕರು ವ್ಯಾಸರು. 

೪. ವೇದಾರ್ಥ ಸಂಗ್ರಹ : ಉಪನಿಷತ್ತುಗಳ ವ್ಯಾಖ್ಯಾನವು ಸಾಕಷ್ಟು ಪ್ರಮಾಣದಲ್ಲಿ 
ಶ್ರೀಭಾಷ್ಕಗ್ರಂಥದಲ್ಲಿಯೇ ಬಂದಿರುವುದರಿಂದ ಅವುಗಳ ಮೇಲೆ ಭಾಷ್ಕ ರಚಿಸದೆ ಈ ಗ್ರಂಥವನ್ನು 
ಬರೆದಿದ್ದಾರೆ. ಇದರಲ್ಲಿ ಪೂರ್ವಪಕ್ಷವನ್ನು ಸಂಗ್ರಹಿಸಿ, ಶಂಕರ, ಭಾಸ್ಕರ ಮತ್ತು ಯಾದವ 
ಪ್ರಕಾಶರ ಮತಗಳನ್ನು ನಿರಸನಗೊಳಿಸಿ, ಸ್ವಸಿದ್ಧಾಂತವನ್ನು ಸ್ಥಾಪಿಸಲಾಗಿದೆ. ಮೇಲುನೋಟಕ್ಕೆ 
ಭಿನ್ನ ಭಿನ್ನವಾಗಿಯೇ ಕಾಣಬರುವ ವಿವಾದಾತ್ಮಕ ಶ್ರುತಿ ವಾಕ್ಕಗಳಿಗೆಲ್ಲ ಸಮಂಜಸ ಹಾಗೂ 
ನಿಷ್ಠಷ್ಟ ಆದ ಅರ್ಥವನ್ನು ಸಪ್ರಮಾಣವಾಗಿ ನೀಡಲಾಗಿದೆ. ವೇದಗಳೆಲ್ಲದರ ಸಾರಾರ್ಥವನ್ನು 
ಮಥಿಸಿ ನಿರ್ಣಯಿಸಿರುವ ಉತ್ತಮ ಸಿದ್ಧಾಂತದ ಪರವಾದ ಸ್ವತಂತ್ರ ಗ್ರಂಥ. 

೫. ವೇದಾಂತ ಸಾರ : ಇದು ವಿಶೇಷವಾಗಿ ಶಾಸ್ತ್ರಜ್ಞಾನದ ಹಿನ್ನೆಲೆಯುಳ್ಳವರಿಗಾಗಿ 
ರಚಿಸಲ್ಪಟ್ಟ ಗ್ರಂಥ. ಬ್ರಹ್ಮಸೂತ್ರಗಳ ಸಾರಭೂತವಾದ ಅರ್ಥವನ್ನೂ ತತ್ತ್ವಗಳ ಸಮಗ್ರ 
ಸಾರಾಂಶವನ್ನೂ ಭಾಷ್ಕ ರೂಪದಲ್ಲಿ ಸಂಕ್ಷೇಪವಾಗಿ, ಸರಳರೂಪದಲ್ಲಿ ಕೊಡಲಾಗಿದೆ. 
ಶ್ರೀಭಾಷ್ಕವೆಂಬ ಸೌಧವನ್ನು ಹತ್ತುವ ಪ್ರಥಮ ಸೋಪಾನವಿದು. 


ಇ. ದ್‌ 
ಇ ಯತೀಂದ್ರ ರಾಮಾನುಜ 


೬. ವೇದಾಂತ ದೀಪ: ಈ ಗ್ರಂಧದಲ್ಲಿ ಶ್ರೀಭಾಷ್ಕ ಎಂಬ ಬ್ರಹ್ಮಸೂತ್ರಗಳ ವ್ಯಾಖ್ಯಾನ 
ವನ್ನೇ ಸಂಗ್ರಹವಾಗಿ, ಸರಳವಾಗಿ ನಿರೂಪಿಸಲಾಗಿದೆ. 
೭ ನಿತ್ಯಗ್ರಂಥ : ಇದರಲ್ಲಿ ಭಗವದಾರಾಧನ ಕ್ರಮವನ್ನು ಆಗಮಗಳ ಆಧಾರದ ಮೇಲೆ 
ನಿರೂಪಿಸಲಾಗಿದೆ. 
ಜೇ ಜೀ ಜೇ 
1 feel bound to say that Ramanuja 15 on many Points the more fathful 


interpreter of vedantha suthras 
“Prof, Max Muller 


Ramanyja, with his Sariri-Sarira Bhava of God and world, a most Prac- 
tical philosophy, a great appeal to the emotions, an entire denial of birth- 
rights before spiritual attainments and its appeal through the popular tongue, 
Completly succeeded in bringing the masses back to the vedic Religion. 

- Swami Vivekananda 


Ramanuja is the greatest exponent of Hindu Theism and the greatest 
philosopher of 88೫81 His analogy of self body relationship between god 
and universe, 1s the best way. Ramanuja’s doctrine is the heart of Vedantha 
and a clear expression of the real concerns of the Brahmasuthra, 

- Prof, Ninian Smart 


Ramanuja retains the realism of the Asthika philosophies and synthesises 
the Various currents of vedic ritualism, Bhagavatha devotion, philosophy 
of Alwars and Monism of Vedantha. 

- S.N. Dasgupta 


The view of Ramanuja Furnishes a close parallel to that of the Gita and 
Manu. The highest stage of the spint 1s not Karma Sanyasa but one of the 
moral obligations, to be discharged disinterestedly, without any desire for 
the consequences. The theory of modified monism, found in some upanishads 
and the Bhagavadgita, is adopted by him. 

- Dr. Susheel Kumar Maitra 


Ramanuja expounds the poem gita in his Bhashya in a manner for closer 
to the intention of its author. It nearly approximates to the Visistadvaita 
philosophy. 

- W.D.P. Hill 


Ramanuja's Bhashya does full justice to the intensions of the gita, re- 
conciles the barren absolute monistic thought with the living God of devo- 
tion and to show a new and supreme way of exlusive devotion to ೩ merciful 
personal God endowed with all perfections, who can be fully known only 


ಯತೀಂದ್ರ ರಾಮಾನುಜ ೧೭ 


through love. He has restored the gita not only in the hearts but also in the 
minds of the indian thinkers, restoring unity of religion and philosophy and 
the reconciliation of thought and religion. 

- Prof. J.A.B. Van Buitenin 


೫. ರಾಮಾನುಜರ ವಿವಿಧ ಹೆಸರುಗಳು 


ಇವರು ಹುಟ್ಟಿದಾಗ ತಂದೆ ಕೇಶವ ದೀಕ್ಷಿತರು ನಾಮಕರಣ ಮಾಡಿದ ಹೆಸರು 
ಇಳೆಯಾಳ್ವಾರ್‌. 

ಶ್ರೀಪೆರಂಬೂದೂರಿನಲ್ಲಿ ಅವತರಿಸಿ ಇವರಿಗೆ ಅಲ್ಲಿನ ಕೇಶವ ದೇವರು ಕೊಟ್ಟ ಹೆಸರು 
ಭೂತಪುರೀಶನ್‌. 

ಹುಟ್ಟಿದ ಮಗುವನ್ನು ಕಟಾಕ್ಸಿಸಿದ ಸೋದರಮಾವ ಶ್ರೀಶೈಲಪೂರ್ಣರು ಶ್ರೀರಾಮನ ತಮ್ಮ 
ಲಕ್ಷ್ಮಣನ ಅವತಾರ, ಅವನಂತೆ ಭಗವಂತನ ಕೈಂಕರ್ಯ ನಿಷ್ಠೆಯಲ್ಲಿ ಶ್ರೇಷ್ಠರೆನಿಸುತ್ತಾರೆ ಎಂದು 
ತಿಳಿದು ಅವರನ್ನು ರಾಮಾನುಜ ಎಂದು ಕರೆದರು. 


ಬಲರಾಮನ ತಮ್ಮ ಶ್ರೀಕೃಷ್ಣನು ವಸುದೇವ ಪತ್ನಿ ದೇವಕಿಯ ಎಂಟನೆಯ ಗರ್ಭದಲ್ಲಿ 
ಅವತರಿಸಿ, ಕಂಸನೇ ಮೊದಲಾದ ದುಷ್ಟ ಜನರನ್ನು ನಿಗ್ರಹಿಸಿದನು. ಅದೇ ರೀತಿಯಲ್ಲಿ ವಿಷ್ವಕ್ಸೇನ, 
ಶಠಗೋಪ, ನಾಥಮುನಿ, ಪುಂಡರೀಕಾಕ್ಷ, ರಾಮಮಿಶ್ರ, ಯಾಮುನ, ಪೆರಿಯನಂಬಿ ಎಂಬ 
ಏಳು ಶ್ರೇಷ್ಠ ಆಚಾರ್ಯರುಗಳ ನಂತರ ಎಂಟನೆಯವರಾಗಿ ಅವತರಿಸಿದ ರಾಮಾನುಜರು 
ವಿಶಿಷ್ಟುದ್ವೈತ ವೇದಾಂತದ ವಿರೋಧಿಗಳನ್ನೆಲ್ಲ ನಿಗ್ರಹಿಸಿ ಜಯ ಗಳಿಸಿದರು. 


ಶ್ರೀಕೃಷ್ಣನು ಮಥುರೆಯಲ್ಲಿ ಜನಿಸಿ, ಗೋಕುಲದಲ್ಲಿ ಬೆಳೆದು, ದ್ವಾರಕೆಯಲ್ಲಿ ನೆಲೆಸಿದಂತೆ, 
ರಾಮಾನುಜರು ಶ್ರೀಪೆರಂಬೂದೂರಿನಲ್ಲಿ ಹುಟ್ಟಿ, ಕಂಚಿಯಲ್ಲಿ ಬೆಳೆದು, ಶ್ರೀರಂಗದಲ್ಲಿ 
ನೆಲೆಸಿದರು. 

ಶ್ರೀಕೃಷ್ಣನು ಯಮುಳಾರ್ಜುನರ ಮಧ್ಯೆ ಹೋಗಿ ಅವರಿಗೆ ಶಾಪವಿಮೋಚನೆ ಮಾಡಿದಂತೆ, 
ರಾಮಾನುಜರು ಸುಖದುಃಖ, ಅಹಂಕಾರ-ಮಮಕಾರ, ಕಾಮ - ಕ್ರೋಧ, ಪಾಪ-ಪುಣ್ಯ, ಎಂಬೀ 
ದ್ವಂದ್ವಗಳ ಮಧ್ಯೆ ಸಿಕ್ಕಿ ಹಾಕಿಕೊಂಡಿದ್ದ ಜನರನ್ನು ಉದ್ದರಿಸಿದರು. 

ಶ್ರೀಕೃಷ್ಣನು ಸಪ್ತಲೋಕಗಳಲ್ಲಿಯೂ ಪ್ರಕಾಶಿಸಿದಂತೆ, ರಾಮಾನುಜರು ಶ್ರುತಿ, ಸ್ಮೃತಿ, 
ಪುರಾಣ, ಇತಿಹಾಸ, ಆಗಮ, ಪ್ರಬಂಧ, ಆಚಾರ್ಯ ಸೂಕ್ತಿ ಎಂಬ ಏಳು ಪ್ರಮಾಣಗಳ ಆಧಾರದ 
ಮೇಲೆ ನೂತನ ಸಿದ್ಧಾಂತವನ್ನು ಸ್ಥಾಪಿಸಿ ಪ್ರಕಾಶಮಾನರಾಗಿದ್ದಾರೆ. 

ಶ್ರೀಕೃಷ್ಣನು ಪಂಚಪಾಂಡವರನ್ನು ರಕ್ಷಿಸಿದಂತೆ ರಾಮಾನುಜರು ಅರ್ಥಪಂಚಕವನ್ನು ರಕ್ಷಿಸಿ, 
ಬೆಳೆಸಿ, ಜನರಿಗೆ ಜ್ಞಾನ ದೊರೆಯಲು ಕಾರಣರಾಗಿದ್ದಾರೆ. 

ಮೊದಲು ಗುರುಗಳಾಗಿದ್ದು, ಆಮೇಲೆ ಶಿಷ್ಕರಾದ ಅದ್ವೈತಿ ಯಾದವಪ್ರಕಾಶರ ಗೋಷ್ಠಿ 


ಹ ದ ಇನೆ ಹಾಟ 
ಬುತಬಿದ್ರ ರಾಮಾನುಜ, 


ಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿ ದ. ರಾಮಾನುಜರನ್ನು ಯಾಮುನಾಚಾರ್ಯರು ದೂರದಿಂದಲೇ 


of ದಿನ ಪ್ರಮುಖ ಪ್ರವರ್ತಕರು ಆಗುವಂತೆ 
ಅಹ 

ಅನುಗ್ರಹಿಸಿ, ಅವರನ್ನು ಇಳೆಯ ಪೆರುಮಾಳ್‌ ಳ್‌ ಎಂದು ಕರೆದರು. ಜೊತೆಗೆ ತಮ್ಮ ಐವರು 
ಮುಖ್ಯ ಶಿಷ್ಕರು ತಮ್ಮ ಜ್ಞಾನಾನುಭವಗಳನ್ನೆಲ್ಲ ರಾಮಾನುಜರಿಗೆ ಕಲಿಸಬೇಕೆಂದೂ 


ಆದೇಶವಿತ್ತರು. ಕಂಚಿಯ ವರದರಾಜಸ್ವಾಮಿಯ ಆದೇಶದಂತೆ ಯಾದವವ್ರಕಾಶರು 


ರಾಮಾನುಜರನ್ನು ಪ್ರದಕ್ಷಿಣೆ ಮಾಡಿ ಪ್ರಪಂಚ ವರ್ಕಟನೆ ಮಾಡಿದಂತೆ ಎಂದು ಭಾವಿಸಿದರು. 


೧. ಮಹಾಪೂರ್ಣರು pe ರಾಮಾನುಜರ ಮುಖ್ಯ ಆಚಾರ್ಯರಾಗಿ ಅವರಿಗೆ 


ಪಂಚಸಂಸ್ಕಾರಗಳನ್ನು ಮಾ ನ್ನು ರಾಮಾನುಜನ್‌ ಎಂದು ಕರೆದರು. ತನ್ನ ಶಿರಸ್ಸು 


ರಾಮಾನುಜರ ವಾದಗಳಿಗೆ ಸಮ ಕಫ ಶಿಷ್ಯ ರಾಮಾನುಜರಿಗೆ ಗುರುಗಳು ವಂದಿಸುತ್ತಿದ್ದ ರು. 


೨. ಶ್ರೀರಂಗದಿಂದ ಮಧುರೆಗೆ ಬೇನರಪಡದೆ ಹದಿನೆಂಟು ಬಾರಿ ಹೋಗಿ ಗೋಷ್ಟೀಪೂರ್ಣ 
ರನ್ನು (ತಿರುಕ್ಕೋಟಿಯೂರ್‌ ನಂಬಿ) ಒಲಿಸಿಕೊಂಡು, ಅವರಿಂದ ಬಹಳ ಶ್ರಮಪಟ್ಟು ಕಲಿತ 
ಅತಿಗೋಪ್ಕವಾದಗಳ ಚರಮಶ್ಲೋಕ ಆದಿ ಮಂತ್ರಗಳ ರಹಸ್ಕಾರ್ಥವನ್ನು ಸಕಲ ಚೇತನ 
ಉದ್ದಾರವಾಗಲಿ ಎಂಬ ನದ್ದುದ್ದೇಶದಿಂದ ಎಲ್ಲರಿಗೂ ಉಪದೇಶ ಮಾಡಿದ ರಾಮಾನುಜರ 
ಬಗ್ಗೆ ಕೋಪಗೊಂಡಿದ್ದ ಗುರುಗಳು, ಭಗವಂತನ ಕಾರುಣ್ಯಕ್ಕಿಂತಲೂ, ರಾಮಾನುಜರ ಕಾರುಣ್ಯ 
ಮಹತ್ತರವಾದುದು ಎಂಬುದಾಗಿ ಹೇಳಿದುದಲ್ಲದೆ, ರಾಮಾನುಜರಲ್ಲಿ ಇರುವಷ್ಟು ವಿಶಾಲ 
ಭಾವನೆ, ಔದಾರ್ಯ ತಮ್ಮಲ್ಲಿ ಬರಲಿಲ್ಲವಲ್ಲಾ ಎಂದು ಶೋಕಿಸಿ, PS 
ಎಂಬೆರುಮಾನಾರ್‌ ಎಂದು ಕರೆದು ವಿಶಿಷ್ಟಾದ್ವೈತ ಸಿದ್ದಾಂತವು ಎಂಬೆರುಮಾನಾರ್‌ ದರ್ಶನ 

ಎಂದೇ ಕರೆಯಲ್ಪಡಲಿ ಎಂದು ಹರಸಿದರು. 

೩. ರಾಮಾನುಜರಿಗೆ ಆಳ್ವಾರುಗಳ ದಿವ್ಯ ಪ್ರಬಂಧಗಳ, ಮುಖ್ಯವಾಗಿ ತಿರುವಾಯ್ಕೊಳಿಯ 
ಅರ್ಥವನ್ನು ಕಲಿಸಿದ ಮಾಲಾಧರರು, (ತಿರುಮಲೈಯಾಂಡಾನ್‌) ತನಗಿಂತ ರಾಮಾನುಜರಿಗೇ 

ಪೂರ್ವಾಚಾರ್ಯರ ಅಭಿಪ್ರಾಯವು ಚೆನ್ನಾಗಿ ತಿಳಿದಿದೆಯೆಂದು ಹೇಳಿ ಅವತಾರ ಪುರುಷನೆಂದು 
ತಿಳಿದು ಅವರನ್ನು ಶಕಗೋಷನ್‌ ಪೊನ್ನುಡಿ ಎಂದು ಕರೆದರು. 


೪. ಸೋದರ ಮಾವನಾದ ಶ್ರೀಶೈಲವೂರ್ಣರಲ್ಲಿ (ವೆರಿಯ ತಿರುಮಲೆನಂಬಿ) ಕಾಲಕ್ಷೇಪ 
ಮಾಡಿ, ಪ್ರಪತ್ತಿವೇದ, ಶರಣಾಗತಿಶಾಸ್ತ್ರ ಎನಿಸಿದ ರಾಮಾಯಣದ ಗೂಢಾರ್ಥವನ್ನೆಲ್ಲಾ ಅರಿತು, 
ತಿರುಮಲೆಯ ಶ್ರೀನಿವಾಸ ದೇವರಿಗೆ ಮನಃಪೂರ್ವಕವಾಗಿ ಸೇವೆ ಸಲ್ಲಿಸಿದ ರಾಮಾನುಜರನ್ನು 
ಗುರುಗಳು ಕೋಯಿಲಣ್ಣನ್‌ ಎಂದು ಕರೆದರು. ರಾಮಾನುಜರಿಗಿಂತ ತಾನೇ ಚಿಕ್ಕವನು ಎಂದು 
ಶ್ರೀಶೈಲವೂರ್ಣರು ಭಾವಿಸಿದ್ದರು. 

೫. ಶ್ರೀರಂಗದ ರಂಗನಾಥ ದೇವರನ್ನು ರಾಗದೊಂದಿಗೆ ಸ್ತೋತ್ರ ಮಾಡುವ ಅರೈಯರ್‌ 
ಗಳಲ್ಲಿ ಮುಖ್ಯರಾದ ತಿರುವರಂಗಪ್ಪೆರುಮಾಳ್‌ ಅರೈಯರ್‌ ಅಥವಾ ವರರಂಗ ಗಾಯಕರಿಗೆ 
(ಅಳವಂದಾರಾಳ್ವಾನ್‌) ಚೆನ್ನಾಗಿ ಸೇವೆ ಮಾಡಿ, ಅವರಿಂದ ಆಳ್ವಾರುಗಳ ದಿವ್ಶ ಪ್ರಬಂಧದ 


ಮೂಲಾರ್ಥವನ್ನು, ಪಂಚಮೋಪಾಯ ಹಾಗೂ ಆಚಾರ್ಯಾಭಿಮಾನದ ಲಕ್ಷಣಗಳನ್ನು ಗ್ರಹಿಸಿ, 
ಕೈಂಕರ್ಯ ಸಾಮ್ರಾಜ್ಯದ ಒಡೆಯರೆನಿಸಿದ ರಾಮಾನುಜರನ್ನು ಗುರುಗಳು ಲಕ್ಷ್ಮಣಮುನಿ ಎಂದು 
ಕರೆದರು. 

ಗುರುಗಳಿಗೆ ಗೌರವ ಸಲ್ಲಿಸಲಾಗದ, ಆಧ್ಯಾತ್ಮಿಕ ಸಾಧನೆಗೆ ಹಾಗೂ ನೂತನ ಸಿದ್ಧಾಂತದ 
ಪ್ರಚಾರಕ್ಕೆ ಅಡ್ಡಿಯಾಗಿದ್ದ ಗೃಹಸ್ಥ ಜೀವನವನ್ನು ತೊರೆದು, ಲೋಕೋದ್ಧಾರಕ್ಕೆ ಅವಶ್ಯವಾದ 
ಸಂನ್ಯಾಸವನ್ನು ಕಂಚಿಯ ವರದರಾಜಸ್ವಾಮಿಯ ಸನ್ನಿಧಿಯಲ್ಲಿ ಸ್ವೀಕರಿಸಿ, ದೇವರಿಂದಲೇ 
ಯತಿರಾಜ, ದೇಶಿಕೇಂದ್ರ ಎಂದು ಕರೆಸಿಕೊಂಡರು. 


ನಿತ್ಯ ಲೀಲಾ ಎಂಬ ಉಭಯ ವಿಭೂತಿಯ ಒಡೆಯನಾದ ಶ್ರೀರಂಗದ ರಂಗನಾಥ 
ಸ್ವಾಮಿಯಿಂದ ಉಡೈಯವರ್‌ ಎಂದು ಕರೆಸಿಕೊಂಡರು. 


ತಿರುಮಲೆಯ ಶ್ರೀನಿವಾಸಸ್ವಾಮಿಗೆ ಶಂಖಚಕ್ರಗಳನ್ನು ಧಾರಣೆಮಾಡಿ ಅವನಿಂದ 
ದೇಶಿಕೇಂದ್ರನ್‌ ಎಂದು ಕರೆಸಿಕೊಂಡರು. 


ಮೇಲುಕೋಟೆಯ ಸಂಪತ್ಕುಮಾರನೆಂಬ ಹೆಸರಿನ ಚೆಲುವನಾರಾಯಣಸ್ವಾಮಿಯನ್ನು 
ಪ್ರತ್ರನನ್ನಾಗಿ ಭಾವಿಸಿ ಸ್ವಾಮಿ ತಂದೆ ಎಂದು ಕರೆಸಿಕೊಂಡರು. 


ತಿರುಕ್ಕುರುಂಗಡಿ ಕ್ಷೇತ್ರದ ಭಗವಂತನು ರಾಮಾನುಜರನ್ನು ಸ್ವಾಮಿ ಎಂಬ ಹೆಸರಿನಿಂದ 
ಕರೆದನು. 


ಶಿಷ್ಕ ಕೂರೇಶರ ನೆರವಿನಿಂದ ಶ್ರೀಭಾಷ್ಕವನ್ನು ರಚಿಸಿ, ಪರಾಶರಭಟ್ಟರಿಂದ ವಿಷ್ಣು 
ಸಹಸ್ರನಾಮಕ್ಕೆ ವ್ಯಾಖ್ಯಾನವನ್ನು ಬರೆಸಿ, ಪಿಳ್ಳಾನ್‌ರವರಿಂದ ತಿರುವಾಯ್ಕೊಳಿಗೆ ಭಾಷ್ಯವನ್ನು 
ಬರೆಸಿ, ಆ ಮೂಲಕ ಯಾಮುನರ ಮೂರು ಅಂತಿಮೇಚ್ಛೆಯನ್ನು ಪೂರೈಸಿ ಯಾಮುನಾಂಗುಳಿ 
ಮೋಚಕ ಎಂದು ರಾಮಾನುಜರು ಕರೆಸಿಕೊಂಡರು. 


ರಾಮಾನುಜರು ರಚಿಸಿದ ಶ್ರೀಭಾಷ್ಕವನ್ನು ಆಲಿಸಿದ ಕಾಶ್ಮೀರದ ಶ್ರೀನಗರದ ಭಟ್ಟಿ 
ಮಂಟಪದಲ್ಲಿ ರಾಮಾನುಜರು ಶ್ರೀಭಾಷ್ಯಕಾರ ಎಂದು ಕರೆಸಿಕೊಂಡರು. ಅಲ್ಲಿ ಶ್ರೀಲಕ್ಷ್ಮೀ 
ಹಯವದನನ ದಿವ್ಕ ಮಂಗಳ ವಿಗ್ರಹವು ಉಡುಗೊರೆಯಾಗಿ ಸಿಕ್ಕಿತು. 


ಭಿಕ್ಷೆಗೆ ಹೋಗುತ್ತಿದ್ದ ಕಾಲದಲ್ಲಿ ಸಕಲ ವೇದಶಾಸ್ತಾರ್ಥಸಾರ ಎನಿಸಿರುವ ಆಂಡಾಳ್‌ರವರ 
ತಿರುಪ್ಪಾವೈ ಗೀತೆಯನ್ನು ಹಾಡುತ್ತಿದ್ದುದರಿಂದ ತಿರುಪ್ಪಾವೈಜೀಯರ್‌ ಎಂದು ಕರೆಸಿಕೊಂಡರು. 


ಆಂಡಾಳ್‌ ಆಸೆಪಟ್ಟು, ನೆರವೇರಿಸಲು ಸಾಧ್ಯವಾಗದಿದ್ದ ಹರಕೆ ಕೈಂಕರ್ಯವನ್ನು 
ಪೂರ್ಣಗೊಳಿಸಿ ಅಂದರೆ ತಿರುಮಾಲಿರುಂ ಶೋಲ್ಕೆನಲ್ಲಿರುವ ಸುಂದರಬಾಹು ಸ್ವಾಮಿಗೆ, ನೂರು 
ಕೊಡ ಕ್ಲೀರಾನ್ನ ಮತ್ತು ನೂರುಕೊಡ ಬೆಣ್ಣೆಗಳನ್ನು, ಕಿಡಾಂಬಿ ಆಚ್ಚಾನ್‌ರವರ ಸಹಾಯದಿಂದ 
ಅರ್ಪಿಸಿ, ಗೋದಾಗ್ರಜ, ಗೋದಾಭೀಷ್ಟ ಪ್ರಪೂರಕ ಎಂದು ಕರೆಸಿಕೊಂಡರು. 


[aude 20 en, ಗಾನವ 
pS Phas 
A ಆತ ಓ. ಇರ ಬಗರ್‌ ಭೂ, 


ದ 
ಆತಂಕಗಳಿಲ್ಲದೆ ಗೌರವಾದರಗಳನ್ನು ಪಡೆದು ಭೃಂಗರಾಜ ಎಂದು ಕರೆಸಿಕೊಂಡರು. 


ದೆ| ತ 


ಯ, ಪಾಂಚರಾತ್ರ ಆಗಮದ ಪ್ರಮಾಣ ಸ್ಡಾಪನೆ. ದೇವಾಲಯಗಳ 
ನಿರ್ಮಾಣ. ಆಗಮೋಕ್ತ ಪೂಜಾ ವ್ಯವಸ್ಥೆ, ಪ್ರಪತ್ತಿಯ ಮೂಲಕ ಎಲ್ಲರಿಗೂ ಮೋಕ್ಷ-ಇವು 


ತಮ್ಮ ನೂತನ ಶರೀರ-ಶರೀರಿ ಸಂಬಂಧ ಸಿದ್ದಾಂತದ ಮೂಲಕ ಭೇದ-ಅಭೇದ 


ಶ್ರೀರಂಗದ ದೇವಾಲಯದ ಅಧಿಕಾರಿಯಾಗಿದ್ದು ತಿರುವರಂಗತ್ತ ಅಮುದನಾರ್‌ 
ರಾಮಾನುಜರನ್ನು ಕುರಿತು ಹಾಡಿದ ರಾಮಾನುಜ ನೂತ್ತಂದಾದಿಯು ದಿವ್ಯಪ್ರಬಂಧದ ಭಾಗವಾಗಿ 
ಪ್ರವನ್ನಗಾಯತ್ರಿ ಎಂಬ ಹೆಸರಿನಿಂದ ವಾರಾಯಣ ಮಾಡಲ್ಪಡುತ್ತಿದೆ. ರಾಮಾನುಜರನ್ನು 
ಆರಾಧಿಸುವುದು ಶ್ರೀಹರಿಯ ವೂಜೆಗೆ ಸಮ ಎಂದು ಹೇಳಿದ್ದಾರೆ. ರಾಮಾನುಜರ ಪಾದಗಳನ್ನು 
ವಂಚಮೋವಾಯ ಎಂದ ಶಿಷ್ಮರಾದ ಆಂದ್ರವೂರ್ಣರು (ವಡುಗನಂಬಿ) ಯತಿರಾಜವೈಭವ 
ಮತ್ತು ರಾಮಾನುಜ ಅಷ್ಟೋತ್ತರ ಎಂಬ ಸ್ತೋತ್ರಗಳನ್ನು ರಚಿಸಿ ಗುರುಕಾಣಿಕೆ ಸಲ್ಲಿಸಿದ್ದಾರೆ. 


ಶ್ರೀರಂಗದಲ್ಲಿ ಪಿಳ್ಳಾನ್‌, ಶ್ರೀಪೆರಂಬೂದೂರಿನಲ್ಲಿ ಮುದಲಿಯಾಂಡಾನ್‌, ಕಂಚಿಯಲ್ಲಿ 
ನಡಾದೂರಾಳ್ವಾನ್‌, ತಿರುಪತಿಯಲ್ಲಿ ತಿರುಮಲೆನಂಬಿ, ಈ ನಾಲ್ವರೂ ರಾಮಾನುಜರ 
ವಿಗ್ರಹವಿರುವ ಸನ್ನಿಧಿಗಳನ್ನು ಕಟ್ಟಿಸಿ ಅವರ ಪ್ರಭಾವವನ್ನು ಹರಡಿದ್ದಾರೆ. 


ನಾರಾಯಣ, ರಾಮಾನುಜ ಎಂಬ ಎರಡೂ ಶಬ್ದಗಳು ನಾಲ್ಕು ಅಕ್ಷರಗಳಿಂದ ಕೂಡಿವೆ. 
ನಾರಾಯಣ ಎಂಬುದು ದುಷ್ಟನಿಗ್ರಹ, ಶಿಷ್ಟವರಿವಾಲನೆ ಎಂಬೆರಡೂ ಕಾರ್ಯಗಳನ್ನು ಮಾಡುತ್ತ, 
ಬಂಧಮೋಕ್ಷಗಳಿಗೆ ಕಾರಣವಾಗಿದೆ. ಆದರೆ ರಾಮಾನುಜ ಎಂಬುದು ಶಿಕ್ಷಿಸದೆ ತನ್ನ ಕಾರುಣ್ಯದ 
ಮಹಿಮೆಯಿಂದ ಕೇವಲ ಮೋಕ್ಬವನ್ನು ಅನುಗ್ರಹಿಸುತ್ತದೆ. ಆದುದರಿಂದ ನಾರಾಯಣ ಎಂಬ 
ವದಕ್ಕಿಂತ ರಾಮಾನುಜ ಎಂಬ ಪದವೇ ಶ್ರೇಷ್ಠವಾದುದು ಎಂದು ಕೂರೇಶರು ಹೇಳಿದ್ದಾರೆ. 

ರಾಮಾನುಜ ಎಂಬ ನಾಲ್ಕು ಅಕ್ಷರಗಳೇ ತಿರುಮಂತ್ರ, ಕರ್ಮ, ಜ್ಞಾನ, ಭಕ್ತಿ, 
ಪ್ರಪತ್ತಿಗಳಿಗಿಂತ ರಾಮಾನುಜರ ವಾದಗಳ ಕೈಂಕರ್ಯವೇ ಪರಮವುರುಷಾರ್ಥ ಎಂದು 
ನಡಾದೊರಮ್ಮಾಳ್‌ ಹೇಳಿದ್ದಾರೆ. 


ರಾಮಾನುಜರು ಸಕಲಲೋಕಗಳಿಗೂ ಗುರು. ಅವರು ಮಾತ್ರ ಎಲ್ಲರಿಗೂ ಮುಕ್ತಿಯನ್ನು 
ಕರುಣಿಸಬಲ್ಲರು ಎಂದು ಕಣಿಯನೂರು ಶಿರಿಯಾಚ್ಚಾನ್‌ ಹೇಳಿದ್ದಾರೆ. 


ಬ್ಲ ಫಲವ ನಾಥ ಸಸ ಕ| ಗಡಿ 2. 


ರಾಮಾನುಜ ಎಂಬ ಸೂರ್ಯನು, ಪು್ಯಗಳಂಬ ಕಮಲದ ಹೂಗಳನ್ನು ವಿಕಾಸಗೊಳಿಸಿ, 
ವಾವಗಳೆಂಒ ಅಂಧಕಾರ, ಅಜ್ಞಾನಗಳನ್ನು ಧ್ವಂಸಗೊಳಿಸಿ, ಲೋಕೋಜ್ಜೀವನಕ್ಕಾಗಿ 


ಅವತರಿಸಿದವರು ಎಂದು ಕಂದಾಡ್ಕೆ ಆಂಡಾನ್‌ ಹೇಳಿದ್ದಾರೆ. 

ರಾಮಾನುಜರು ಹುಟ್ಟಿದುದರಿಂದಲೇ ಪ್ರಪತ್ತಿಗೆ (ಶರಣಾಗತಿ) ಒಂದು ಪ್ರಮುಖ ಸ್ಥಾನ 
ದೊರಕಿತು ಎಂದು ಪಿಳ್ಸೈಪೆರುಮಾಳ್‌ ಅಯ್ಯಂಗಾರ್‌ ತಮ್ಮ ಯತಿರಾಜರ್‌ ಅಂತಾದಿಯಲ್ಲಿ 
ಹೇಳಿದ್ದಾರೆ. 

ಕವಿತಾರ್ಕಿಕ ಕೇಸರಿ, ಸರ್ವತಂತ್ರ ಸ್ವತಂತ್ರ, ಎಂಬ ಬಿರುದು ಹೊಂದಿದ್ದ ನಿಗಮಾಂತ 
ಮಹಾದೇಶಿಕರು, ಯತಿರಾಜ ಸಪ್ತತಿ ಎಂಬ ಸ್ತೋತ್ರವನ್ನು ರಚಿಸಿ ರಾಮಾನುಜರನ್ನು 
ಕೊಂಡಾಡಿದ್ದಾರೆ. 

ಮಣವಾಳ ಮಾಮುನಿಗಳು, ಯತಿರಾಜ ವಿಂಶತಿ, ಉಪದೇಶ ರತ್ನಮಾಲೆ, ಆರ್ತಿಪ್ರಬಂಧ 
ಎಂಬ ಸ್ತೋತ್ರಗಳನ್ನು ರಚಿಸಿ, ರಾಮಾನುಜರನ್ನು ಕೊಂಡಾಡಿದ್ದಾರೆ. 


ತಾಯಿ ಸೀತೆ, ಮಗ ಪ್ರಹ್ಲಾದ, ತಮ್ಮ ವಿಭೀಷಣ, ಗುರು ಶರಗೋಪ, ಶಿಷ್ಠ ರಾಮಾನುಜ- 
ಈ ಐವರಲ್ಲಿ ಮಾತ್ರ ದೀನದಲಿತರ ಬಗ್ಗೆ ಸಹಾನುಭೂತಿ, ಕರುಣೆಗಳನ್ನು ಕಾಣಬಹುದು ಎಂದು 
ಅಳಗಿಯ ಮಣವಾಳ ನಾಯನಾರ್‌ ತಮ್ಮ ಆಚಾರ್ಯಹೃದಯದಲ್ಲಿ ಹೇಳಿದ್ದಾರೆ. 


ಬಲರಾಮನ ತಮ್ಮ ಶ್ರೀಕೃಷ್ಣನು ಯಮುನಾನದಿಯಲ್ಲಿ ಜಲಕ್ರೀಡೆ ಆಡಿ, ಕಾಳಿಂಗನ ಹೆಡೆಯ 
ಮೇಲೆ ನರ್ತನಮಾಡಿ, ದಡದಲ್ಲಿ ಲೋಕಮೋಹಕ ಲೀಲೆಗಳನ್ನು ಎಸಗಿ, ನರಕಾಸುರನನ್ನು 
ಸಂಹರಿಸಿ, ದಿವ್ಯವಾಣಿಯಾದ ಗೀತೋಪದೇಶ ಮಾಡಿದ್ದಾನೆ; ಹಾಗೆಯೇ ರಾಮಾನುಜರು, 
ಯಾಮುನರ ಗ್ರಂಥಗಳನ್ನು ಓದಿ ಅವರ ಶಿಷ್ಕರ ಮೂಲಕ ಅವರ ಅಭಿಪ್ರಾಯಗಳೆಲ್ಲವನ್ನೂ 
ತಿಳಿದುಕೊಂಡು, ಗ್ರಂಥರಚನೆ ಮಾಡಿ, ನರಕಮಾರ್ಗವನ್ನು ತಪ್ಪಿಸಲು ಭಕ್ತಿ ಪ್ರಪತ್ತಿಗಳಿಂದ 
ಪರಮಪದದ ಮಹಾದ್ವಾರವನ್ನು ತೆರೆದಿಟ್ಟು, ಶ್ರೀವೈಷ್ಣವ ಮತ-ಸಮಾಜಗಳ ಸಂಘಟನೆಗಾಗಿ 
ಅನೇಕ ಲೀಲೆಗಳನ್ನು ಮಾಡಿ ತೋರಿಸಿದರು ಎಂಬುದಾಗಿ ವೆಂಕಟಾಧ್ವರಿಯು ತಾವು ರಚಿಸಿದ 
ವಿಶ್ವಗುಣಾದರ್ಶ ಚಂಪೂ ಎಂಬ ಕಾವ್ಯದಲ್ಲಿ ಹೇಳಿದ್ದಾರೆ. 


ಶ್ರೀರಾಮನಿಂದ ಅಯೋಧ್ಯೆ, ಶ್ರೀಕೃಷ್ಣನಿಂದ ಮಥುರೆ ಪ್ರಸಿದ್ದಿ ಹೊಂದಿರುವಂತೆ, ಯತಿರಾಜ 
ರಾಮಾನುಜರ ಅವತಾರದಿಂದ ಭೂತಪುರಿ ಅಥವಾ ಶ್ರೀಪೆರಂಬೂದೂರು ಒಂದು ಪುಣ್ಯಕ್ಷೇತ್ರ 
ಎನಿಸಿದ್ದು ರಾಮಾನುಜರು ಶ್ರೀಷೆರಂಬೂದೂರ್‌ ಮಾಮುನಿ ಎನಿಸಿಕೊಂಡರು. 

ಹೀಗೆ ಶ್ರೀವೈಷ್ಣವ ಆಚಾರ್ಯರಲ್ಲಿ ಭಗವಾನ್‌ ಎನಿಸಿದ ರಾಮಾನುಜರು ಶ್ರೀರಾಮ- 
ಶ್ರೀಕೃಷ್ಣರಂತೆ ಶಸ್ತ್ರಾಸ್ತ್ರಗಳನ್ನು ತೊಟ್ಟು ಭಯಪಡಿಸದೆ, ತಮ್ಮ ನಿಶ್ಚಿತಜ್ಞಾನ ಬಲದಿಂದ ಹಾಗೂ 
ಪ್ರೇಮ-ಕರುಣೆಗಳ ಮೂಲಕ, ಜನರನ್ನು ಸನ್ಮಾರ್ಗಕ್ಕೆ ತಂದು ಉದ್ಧರಿಸಿ, ಅಮೋಘ ಸ್ಥಾನವನ್ನು 
ಗಳಿಸಿಕೊಂಡಿದ್ದಾರೆ. 


ಯತೀಂ 


ಕ್ಕಿ 
ln 
(OL 
PL 
p 
1 
ಣ 


೭. ರಾಮಾನುಜರ ದಿವ್ಯಾಜ್ಞೆ 


ಶ್ರೀಭಾಷ್ಯದ್ರವಿಡಾಗಮೋ ಪ್ರವಚನೇ ಶ್ರೀಶಸ್ಥಲೇಷ್ಟನ್ಯಹಂ 
ಕೈಂಕರ್ಯಂ ಯದುಶೈಲ ನಿತ್ಯವಸತಿಸ್ಸಾರ್ಥದ್ವಯೋಚ್ಚಾರಣಂ | 
ಯದ್ವಾಭಾಗವತಾಭಿಮಾನವಸತಿ ಶ್ರೇಯಸ್ಸತಾಮಿತ್ಯಲಂ 

ಶಿಷ್ಕನ್‌ ಪ್ರಾಹಯತೀಶ್ವರಃ ಪರಮಗಾದ್ವಿಷ್ನೋಃ ಪದಂ ಶಾಶ್ವತಂ ॥ 


ಭಗವಂತನಿಗೆ ಪ್ರಿಯವಾದ ಶ್ರೀಭಾಷ್ಕ ಎಂಬ ಬ್ರಹ್ಮಸೂತ್ರಗಳ ವ್ಯಾಖ್ಯಾನವನ್ನು ಓದಿ 
ತಿಳಿದುಕೊಂಡು ಇತರರಿಗೆ ತಿಳಿಸಬೇಕು. ಆಳ್ವಾರುಗಳು ಹಾಡಿರುವ ದಿವ್ಯ ಪ್ರಬಂಧ ಎಂಬ 
ಭಗವದ್ವಿಷಯವನ್ನು ಮತ್ತು ಅವುಗಳಿಗೆ ಆಚಾರ್ಕರುಗಳು ಹೇಳಿರುವ ವ್ಯಾಖ್ಯಾನವನ್ನು ಮನನ 
ಮಾಡಬೇಕು. ಅದು ಸಾಧ್ಯವಿಲ್ಲದಿದ್ದರೆ ದಿವ್ಯದೇಶಗಳೆಂಬ ವಿಷ್ಣು ಕ್ಷೇತ್ರಗಳಲ್ಲಿ ವಾಸಿಸಿ ದೇವರಿಗೆ 
ದೀಪ, ಪುಷ್ಪಮಾಲೆ, ಭಾಗವತ ತದೀಯಾರಾಧನೆ, ದೇವಾಲಯವನ್ನು ಗುಡಿಸಿ ಸಾರಿಸಿ ರಂಗವಲ್ಲಿ 
ಹಾಕುವುದು, ನೈವೇದ್ಮ ಸಮರ್ಪಿಸುವುದು ಇವೇ ಮುಂತಾದ ಭಗವಂತನಿಗೆ ಪ್ರಿಯವಾದ 
ಕೈಂಕರ್ಯಗಳನ್ನು ಭಕ್ತಿಯಿಂದ ಮಾಡಬೇಕು. ಅದು ಸಾಧ್ಯವಿಲ್ಲದಿದ್ದರೆ ಯದುಶೈಲ ಅಥವಾ 
ಮೇಲುಕೋಟೆ ಮುಂತಾದ ಯಾವುದಾದರೂ ಒಂದು ದಿವ್ಯವಾದ ವಿಷ್ಣುಕ್ಷೇತ್ರದಲ್ಲಿ ಒಂದು 
ಗುಡಿಸಲನ್ನಾದರೂ ಕಟ್ಟಿಕೊಂಡು ವಾಸಮಾಡಿ ಭಗವಂತನ ಸೇವೆ ಮಾಡುತ್ತಾ ಶಾಂತಿಯಿಂದ 
ಬಾಳಬೇಕು. ಅದು ಸಾಧ್ಯವಿಲ್ಲದಿದ್ದರೆ ದೇವರ ಮೇಲೆ ಭಾರ ಹಾಕಿ, ತಾನು ವಾಸ ಮಾಡುವ 
ಸ್ಥಳದಲ್ಲಿಯೇ ದ್ವಯ ಮಂತ್ರವನ್ನು ಉಚ್ಚರಿಸುತ್ತ ಅದರ ಅನುಸಂಧಾನ ಮಾಡಿ, ಅರ್ಥವನ್ನು 
ತಿಳಿದುಕೊಂಡು ಭಗವಂತನಲ್ಲಿ ಸದಾ ಭಕ್ತಿಯಿಂದ ಕೂಡಿರಬೇಕು. ಅದು ಸಾಧ್ಯವಿಲ್ಲದಿದ್ದರೆ 
ಒಬ್ಬ ಶ್ರೀವೈಷ್ಣವನ ಅಭಿಮಾನಕ್ಕಾದರೂ ಪಾತ್ರನಾಗುವಂತೆ ವರ್ತಿಸಬೇಕು. ಇದರ ಫಲವಾಗಿ 
ಜೀವಾತ್ಮನು ಉತ್ತಮ ಗತಿಯನ್ನು ಹೊಂದಿ ವಿಷ್ಣುವಿನ ಪಾದಾರವಿಂದವನ್ನು ಸೇರುವನು. 


ಸರ್ವದೇಶ ದಶಾಕಾಲೇಷ್ಟವ್ಯಾಹತ ಪರಾಕ್ರಮಾ | 
ರಾಮಾನುಜಾರ್ಯ ದಿವ್ಯಾಜ್ಞಾ ವರ್ಧತಾಮಭಿವರ್ಧತಾಂ | 
ರಾಮಾನುಜಾರ್ಯ ದಿವ್ಯಾಜ್ಞಾ ಪ್ರತಿವಾಸರಮುಜ್ವಲಾ | 
ದಿಗಂತವ್ಯಾಪಿನೀ ಭೂಯಾತ್ಸಾ )ಿಹಿಲೋಕ ಹಿತೈಷಿಣೀ ॥ 


೮. ರಾಮಾನುಜರ ಅಂತಿಮ ಸಂದೇಶ 


ಹಿಂದಿನ ಜನ್ಮದಲ್ಲಿ ಮಾಡಿರುವ ಪಾಪಪ್ಪಣ್ಯಗಳಿಗೆ ಅನುಸಾರವಾಗಿ ಈ ಜನ್ಮದಲ್ಲಿ ಬರುವ 
ಕಷ್ಟಗಳಿಗಾಗಿ ಕುಗ್ಗದಿರಿ, ಸುಖಗಳಿಗಾಗಿ ಹಿಗ್ಗದಿರಿ. 


ಆತ್ಮೊದ್ಧಾರಕ್ಕಾಗಿ ಸರಿಯಾದ ಗುರುವನ್ನು ಆಶ್ರಯಿಸಿ, ಅವರಲ್ಲಿ ಪೂರ್ಣ ನಂಬಿಕೆಯನ್ನು 
ಇಟ್ಟುಕೊಳ್ಳಿ. 


ಯತೀಂದ್ರ ರಾಮಾನುಜ 


8 


ಭಗವಂತ, ಆಚಾರ್ಯ, ಭಕ್ತರು, ಇವರ ಹಿರಿಮೆಯನ್ನು ಸಾರುವ ಗ್ರಂಥಗಳನ್ನು ಆಗಾಗ 
ಅಧ್ಯಯನ ಮಾಡುತ್ತಿರಿ. 

ನಿಸ್ವಾರ್ಥಿ, ನಿಸ್ಪೃಹ ಆದ ಸಾಧು ಸಂತರ ಸೇವೆ ಮಾಡಿ, ಚಿತ್ತಶುದ್ದಿ ಗಳಿಸಿ, ಜ್ಞಾನಿ, ಭಕ್ತ, 
ಆಶಾರಹಿತ ಆದ ಶ್ರೀವೈಷ್ಣವರ ಸಹವಾಸದಲ್ಲಿ ಇದ್ದು, ಶ್ರೀವೈಷ್ಣವ ಸಿದ್ಧಾಂತವನ್ನು ಸರಿಯಾಗಿ 
ಅರಿತು ಆಚರಿಸಿ. 

ಭಗವಂತನನ್ನು ಸೇರುವುದೇ ನಿಮ್ಮ ಜೀವನದ ಮುಖ್ಯ ಗುರಿ ಆಗಿರಲಿ. 


ಭಗವಂತನಲ್ಲಿ ಸಂಪೂರ್ಣ ಶರಣಾಗತಿ ಮಾಡಿ, ಅನಂತರ ನಿಮ್ಮಭಾರವನ್ನು ಭಗವಂತನ 
ಅಥವಾ ಆಚಾರ್ಕರ ಮೇಲೆ ಹಾಕಿ, ಸದಾ ದ್ವಯಮಂತ್ರವನ್ನು ಜಪಿಸುತ್ತಿರಿ. 

ದಿವೃದೇಶಗಳ ದೇವಾಲಯಗಳನ್ನು ಸಂದರ್ಶಿಸಿ, ಅಲ್ಲಿ ಯಾವುದಾದರೊಂದು 
ಕೈಂಕರ್ಯವನ್ನು ನೆರವೇರಿಸಿ. ಅದು ಆಗದಿದ್ದರೆ ಅವುಗಳ ಸುಸ್ಥಿತಿಗೆ ನೆರವು ನೀಡಿ, ಅವುಗಳ 
ನಾಮಸ್ಮರಣೆ ಮಾಡಿ. 

ಭಗವಂತನ ಸೇವೆಗಿಂತ ಭಾಗವತರ ಹಾಗೂ ದೀನದಲಿತರ ಸೇವೆ ಮಾಡಿದರೆ, ಭಗವಂತನು 
ಸುಪ್ರೀತನಾಗಿ ನಿಮ್ಮನ್ನು ತನ್ನ ಬಳಿಗೆ ಬೇಗ ಕರೆಸಿಕೊಳ್ಳುತ್ತಾನೆ. 

ಪ್ರಾಪಂಚಿಕ ವಿಷಯಗಳತ್ತ ಎಳೆಯುವ ಭೋಗಭಾಗ್ಯಗಳಿಗೆ, ಜ್ಞಾನಕ್ಕೆ, ಮರುಳಾಗದಿರಿ, 
ಪಂಚೇಂದ್ರಿಯಗಳಿಗೆ ದಾಸರಾಗಬೇಡಿ. ಹಿರಿಯರ ಬಗ್ಗೆ ಮರ್ಯಾದೆಯಿಂದ ವರ್ತಿಸಿರಿ. 

ಮೇಲು-ಕೀಳು, ಬಡವ-ಬಲ್ಲಿದ ಎಂಬ ಭೇದಭಾವವನ್ನು ಎಣಿಸದೆ ಎಲ್ಲರನ್ನೂ 
ವಿನಯದಿಂದಲೇ ಮಾತನಾಡಿಸಿ. 

ಸ್ವಾಭಿಮಾನ ಹೊಂದಿದ್ದು, ಅಹಂಕಾರವನ್ನು ತ್ಯಜಿಸಿ, ಇದ್ದುದರಲ್ಲಿ ತೃಪ್ತಿ ಹೊಂದಿ, 
ನಿಸ್ವಾರ್ಥ ಜೀವನ ನಡೆಸಿ. 

ಮನುಷ್ಯ ಜೀವನವು ಪರಾರ್ಥಕ್ಕಾಗಿ ಇದೆಯೇ ಹೊರತು ಸ್ವಾರ್ಥಕ್ಕಾಗಿ ಅಲ್ಲ ಎಂಬುದನ್ನು 
ಸದಾ ನೆನಪಿನಲ್ಲಿಟ್ಟುಕೊಂಡು ಬಾಳಿರಿ. 


ಭಗವಂತನಿಗೆ ನಿವೇದನವಾದುದನ್ನೇ ಸ್ವೀಕರಿಸಿ. 


ನಿಮ್ಮ ಉದ್ಯೋಗ ಮತ್ತು ಇತರ ಕೆಲಸಗಳಲ್ಲಿ ನೀವು ಮಾಡುವ ಕರ್ತವ್ಯ-ಕರ್ಮಗಳು, 
ಇಹಲೋಕದಲ್ಲಿ ಹಣ ಮತ್ತು ಯಶಸ್ಸು ಗಳಿಸುವ ಸಲುವಾಗಿ ಆಗದೆ ಭಗವಂತನ ಅಥವಾ 
ಜನತಾ ಜನಾರ್ದನನ ಸೇವೆಗಾಗಿ ಆಗುವಂತೆ ಎಚ್ಚರವಹಿಸಿ. 

ಮುಖ್ಯವಾಗಿ ಭಾಗವತಾಪಚಾರಕ್ಕೆ ಅವಕಾಶ ಕೊಡದೆ, ಆಚಾರ್ಕರ ಅಭಿಮಾನಕ್ಕೆ ಪಾತ್ರರಾಗಿ, 
ಶ್ರೀಮನ್ನಾರಾಯಣನನ್ನೇ ಭಜಿಸುತ್ತ, ಅವನ ಕ್ಕೆಂಕರ್ಯವನ್ನೇ ಪುರುಷಾರ್ಥವೆಂದೆಣಿಸಿ, 
ದ್ವಯಮಂತ್ರವನ್ನು ಅರ್ಥಸಹಿತ ಅನುಸಂಧಾನ ಮಾಡುತ್ತಿದ್ದರೆ, ಶ್ರೇಯಸ್ಸು ಉಂಟಾಗುವುದರಲ್ಲಿ 
ಸಂದೇಹವಿಲ್ಲ. 





೧೦. ರಾಮಾನುಜ ಸಿದ್ದಾಂತಸಾರ 


ಅನ್ಕೋಚಿತಾಂ ಪರಮ ವೈದಿಕ ದರ್ಶನಸ್ಮ 
ರಾಮಾನುಜಾರ್ಯ ರಚಿತೋ ಪ್ರಕೃತಿಂ ಕೃತಜ್ಞಃ | 
ರಂಗೇಶ್ವರಃ ಪ್ರಕಟಯನ್ವಥಯಾ ಬಭೂವ 
ರಾಮಾನುಜಸ್ಮಮತಮಿತ್ಮಭಿದಾನಮನ್ಯೆ | 


ಮಾರ್ಗೇ ರಾಮಾನುಜೀಯೇ ಸಕಲ ಚಿದಚಿದಶ್ವಾಂಶ ಶೇಷಾಃ ಶರೀರಂ 
ಶೇಷೀ ನಾರಾಯಣನ್ಮಾನ್ನಿರವಧಿಗುಣಯುಗ್ಬೃಹ್ಮಲಕ್ಷ್ಮೀ ವಿಶಿಷ್ಟಃ | 
ಜೀವಾ ಬ್ರಹ್ಮಾಂಶ ಭೂತಾಃ ಪರಮನಮತಯಾ ದಿವ್ಯವೈಕುಂಠಲೋಕೇ 
ಮುಕ್ತಿ ರ್ಭಕ್ತ್ಯಾ ಪ್ರಪತ್ಕಾಭವತಿಚನಿಯತಂ ಜ್ಞಾನಕರ್ಮೊಆಭಯೇನ ॥ 
ಸರ್ವೇವೇದಾಃ ಪ್ರಮಾಣಂ ತ್ರಿತಯಮನುಗುಣಂ ಸಾತ್ತ್ವಿಕಂ ಸಾರಶಾಸ್ತ್ರಂ 
ಶ್ರೀಮನ್ನಾರಾಯಣಾಖ್ಯಿಂ ಚಿದಚಿದನುಗತಂ ಸದ್ಗುಣ ಶೈಷಿ ತತ್ವಂ | 
ಭಕ್ತಿರ್ಮುಕ್ತೇರುಪಾಯಃ ಪ್ರಪದನಮಪಿ ತತ್ಸರ್ವ ಸತ್ತ್ವಾಧಿಕಾರ್ಯಂ 
ಮುಕ್ತಿರ್ಲೋಕೇಪರಸ್ಮಿನ್‌ ಪರಭಜನಮಿತಿ ಶ್ರೀಮತಂ ವೈಷ್ಣವಾನಾಂ ॥ 
ಶ್ರೀಮಲ್ಲಕ್ಷಣ ಯೋಗಿನಸ್ತುಭುವನಂ ನತ್ಮಂ ತದೀಶಃ ಶ್ರೀಯಃ 
ಕಾಂತೋ ಬ್ರಹ್ಮ ಸಏವ ಸೋಃಖಿಲತನುಃ ಭಿನ್ನಾಸ್ತತಶ್ಚೇತನಾಃ | 


ಯತೀಂದ್ರ ರಾಮಾನುಜ 


ಸತ್ಕಾಸಂಸ್ಕೃತಿ ರೀಶ ನಿಗ್ರಹ ಕೃತಾ ಮುಕ್ತಿಸ್ತು ಭಕ್ಕ್ಯಾದಿನಾ 
ತತ್ಭಾಪ್ತಿಃ ಪರೆಮೇಪದೇ ತದನುಭೂತ್ಮಾಖ್ಯೇತಿ ಸಂಚಕ್ಸಸೇ ॥ 


ಆತ್ಮೈಕ್ಕಂ ದೇವತ್ಯೆಕ್ಕಂ ತ್ರಿಕಸಮಧಿಗತಾತುಲ್ಕತ್ಕೆಕ್ಕಂ ತ್ರಯಾಣಾಂ 

ಅನ ತ್ರೈಶ್ವರ್ಯ ಮಿತ್ಕಾದ್ಕ ನಿಪುಣ ಫಣಿತಿರಾದ್ರಿಯಂ ತೇನ ಸಂತಃ | 
ತ್ರಯ್ಕಂತೈರೇಕ ಕಂಠೈರ್ತದನುಗುಣ ಮನುವ್ಕಾಸ ಮುಖ್ಯೋಕ್ತಿಭಿಶ್ವ 
ಶ್ರೀಮನ್ನಾರಾಯಣೋ ನಃ ಪತಿರಖಿಲತನುಃ ಮುಕ್ತಿದೋ ಮುಕ್ತಿಭೋಗ್ಯಃ ॥ 


ಯತಿಕ್ಕಾಭೃದ್ದೃಷ್ಟಂ ಮತಮಿಹ ನವೀನಂ ತದಪಿಕಿಂ 
ತತಃ ಪ್ರಾಗೇವಾನ್ಕದ್ವದ ತದಪಿ ಕಿಂ ವರ್ಣ ನಿಕಷೇ | 
ನಿಶಾಮ್ಮಂತಾಂ ಯದ್ವಾ ನಿಜಮತಿ ತಿರಸ್ಕಾರ ವಿಗಮಾತ್‌ 
ನಿರಾತಂಕಾಷ್ಟಂಕ ದ್ರಮಿಡ ಗುಹದೇವಪ್ರಭೃತಯಃ ॥ 


ದೃಷ್ಟೆಆಪ ಹ್ನೂಕ್ಕ ಭಾವಾದನು ಮಿತಿ ವಿಷಯೇ ಲಾಘವಸ್ಕಾಮಸಾರಾತ್‌ 
ಶಾಸ್ತ್ರೇಣೈವಾನಪೇಯೇ ವಿಹತಿ ವಿರಹಿತೇ ನಾಸ್ತಿಕತ್ವ ಪ್ರಹಾಣಾತ್‌ | 
ನಾಥೋಪಜ್ಞಂ ಪ್ರವೃತ್ತಂ ಬಹುಭಿರುಪಚಿತಂ ಯಾಮುನೇಯ ಪ್ರಬಂಧ್ಯೆಃ 
ತ್ರಾತುಂ ಸಮ್ಮಗೃತೀಂದ್ರೈರಖಿಲತಮಃ ಕರ್ಶನಂ ದರ್ಶನಂಚ ॥ 


ಲಕ್ಷ್ಮೀನಾಥಾಖ್ಕಸಿಂಧೌ ಶಠರಿಪುಜಲದಃ ಪ್ರಾಪ್ಯಕಾರುಣ್ಯನೀರಂ 
ನಾಥಾದ್ರಾವಭೃಷಿಂಚತ್ತದನು ರಘುವರಾಂಭೋಜ ಚಕುರ್ರ್ಭುರಾಭ್ಯಾಂ | 
ಗತ್ವಾತಾಂ ಯಾಮುನಾಖ್ಯಾಂ ಸರಿತಿಮಥಯತೀಂದ್ರಾಖ್ಯ ಪದ್ಮಾಕರೇಂದ್ರಃ 
ಸಂಪೂರ್ಯಪ್ರಾಣಿಸಸ್ಕೇ ಪ್ರವಹತಿ ಸತತಂ ದೇಶಿಕೇಂದ್ರ ಭ್ರಮೌ ಘೈಃ ॥ 


೧೧. ರಾಮಾನುಜರ ವಿಶಿಷ್ಟಾದ್ವೈತ ವೇದಾಂತ 


ವಿಶಿಷ್ಟಾದ್ವೈತ ವೇದಾಂತ ಅಥವಾ ಶ್ರೀವೈಷ್ಣವ ಮತದಲ್ಲಿ ಪ್ರಮೇಯ (ಜ್ಞಾನದ ವಸ್ತು) 
ಮತ್ತು ಪ್ರಮಾಣ (ಜ್ಞಾನದ ಸಾಧನ) ಎಂಬ ಎರಡು ವಿಭಾಗಗಳಿವೆ. 


ಪ್ರಮೇಯ : 

ಪ್ರಮೇಯದಲ್ಲಿ ತತ್ತ್ವ, ಹಿತ, ಪರುಷಾರ್ಥಗಳೆಂಬುದಾಗಿ ಮೂರು ವಿಧ. ದರ್ಶನದಲ್ಲಿ 
ತಿಳಿದುಕೊಳ್ಳಬೇಕಾದ ವಸ್ತುವೇ ತತ್ವ; ತಿಳಿದುಕೊಂಡು ಹೊಂದಬೇಕಾದ ಫಲ ಅಂದರೆ 
ಎಂದೆಂದಿಗೂ ಅಳಿವು ಇಲ್ಲದ ಪ್ರಯೋಜನವೇ ಪುರುಷಾರ್ಥ; ಈ ಫಲವನ್ನು ಪಡೆಯಲು 
ಅನುಷ್ಕಿಸಬೇಕಾದ ಉಪಾಯ ಅಂದರೆ ಅನುಸರಿಸಬೇಕಾದ ಮಾರ್ಗವೇ ಹಿತ ಅಥವಾ ಸಾಧನ. 


ಅ. ತತ್ತ: 
ತತ್ವದಲ್ಲಿ ಅಚಿತ್‌, ಚಿತ್‌, ಈಶ್ವರ ಎಂದು ಮೂರು ಉಂಟು. 


A ಯತೀಂದ್ರ ರಾಮಾನುಜ 


೧. ಅಚಿತ್‌ : ಜ್ಞಾನವೆಂಬ ಗುಣ ಇಲ್ಲದಿರುವ, ಅಂದರೆ ತನ್ನನ್ನು ತಾನೇ ತಿಳಿಯುವ 
ಶಕಿ ಇಲ್ಲದ, ಸರ್ವದಾ ವಿಕಾರ ಹೊಂದುತ್ತಿರುವ ಅಂದರೆ ಬೇರೆ ಬೇರೆ ಅವಸ್ಥೆಗಳನ್ನು 
ಯುತ್ತಿರುವ, ಅಚಿತ್‌ ಅಧವಾ ಚೈತನ್ಮವಿಲ್ಲದುದು ತ್ರಿಗುಣ, ಕಾಲ, ಶುದ್ದ ನತ್ವ ಎಂದು 


(1) ಈ ಜಗತ್ತಾಗಿ ಪರಿಣಮಿಸುವ ತ್ರಿಗುಣ ಅಥವಾ ಪ್ರಕೃತಿಯು ಸತ್ವ, ರಜಸ್ಸು, ತಮಸ್ಸು 
ಎಂಬ ಮೂರು ಗುಣಗಳೂ ಸೇರಿಸುವ ೨೪ ತತ್ವಗಳಿಂದಾಗಿದೆ. ಕಾರ್ಯಕಾರಣ ರೂಪದಿಂದ, 
ಉತ್ತರೋತ್ತರಾವಸ್ಥಾ ಭೇದಗಳಿಂದ ಪ್ರಕೃತಿಯು ೨೪ ತತ್ತ್ವಗಳಾಗಿ ಪರಿಣಮಿಸುತ್ತದೆ 
ಎನ್ನಬಹುದು. ಇದು ಮೇಲೆ, ಕೆಳಗೆ ಸುತ್ತಲೂ, ಎಂಟು ದಿಕ್ಕುಗಳಲ್ಲಿಯೂ ವ್ಯಾಪಿಸಿಕೊಂಡಿದೆ. 
ಮೂಲ ಪ್ರಕೃತಿ; ಮಹತ್‌; ಅಹಂಕಾರ; ವಾಕ್‌, ಪಾಣಿ, ಪಾದ, ಪಾಯು, ಉಪಸ್ಥೆ ಎಂಬ ಐದು 
ಕರ್ಮೇಂದ್ರಿಯಗಳು: ಶ್ರೋತೃ, ತ್ವಕ್‌, ಚಕ್ಷು, ಜಿಹ್ವಾ, ಫ್ರಾಣ ಎಂಬ ಐದು ಜ್ಞಾನೇಂದ್ರಿಯಗಳು: 


ಮನಸ್ಸು ಎಂಬ ಅಂತರಿಂದ್ರಿಯ ; ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂಬ ಐದು 
ವ್ಮಾತ್ರೆಗಳು: ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಎಂಬ ಐದು ಮಹಾಭೂತಗಳು-ಇವು 
ವ್ರಕ್ಕತಿಯ ೨೪ ತತ್ತ್ವಗಳು. ಪ್ರಕೃತಿಯೇ ಮೊದಲಾಗಿ, ವೃದ್ಧಿ ಕೊನೆಯಾದ ಈ ೨೪ ಅಚಿತ್‌ 
ತತ್ವಗಳಲ್ಲಿ ಹಿಂದಿನ ತತ್ವಗಳಿಂದ ಮುಂದಿನ ತತ್ತ್ವಗಳು ಹುಟ್ಟುತ್ತವೆ. 
(1 ಕಾಲವು ಕ್ಷಣ, ಮುಹೂರ್ತ, ಹಗಲು, ರಾತ್ರಿ, ದಿನ, ವಾರ, ಪಕ್ಷ, ಮಾಸ, ಯತು, 
ಆಯನ, ಸಂವತ್ಸರ, ಯುಗ, ಮನ್ವಂತರ, ಪರಾರ್ಥ ಆದಿವಿಭಾಗವುಳ್ಳದ್ದು ಆಗಿ, ಸೃಷ್ಟಿ ಸ್ಲಿತಿ, 
ಸಂಹಾರಗಳಿಗೆ ಸಹಾಯಕ ಕಾರಣವಾಗಿ ಎಲ್ಲವನ್ನೂ ಆವರಿಸಿಕೊಂಡಿದೆ. 


GL 


(11 ರಜಸ್ಸು, ತಮಸ್ಸು ಇಲ್ಲದಿರುವ, ಸ್ವಯಂಪ್ರಕಾಶವುಳ್ಳ, ಸುಖ, ಆನಂದಮಯ 
ಆಗಿರುವ, ಶುದ್ಧ ಸತ್ತವು ಮುಕ್ತ, ನಿತ್ಯ ವರಮಾತ್ಮ ಇವರ ಶರೀರ ಮತ್ತು ಪರಮಪದ 
ಎಂಬ ವೈಕುಂರಲೋಕ ಆಗಿದೆ. ಇದೇ ವಂಚೋಪನಿಷನ್ಮಯ, ಪಂಚಶಕ್ತಿಮಯ ಎನಿಸಿ 
ಕೊಂಡಿದೆ. 


೨. ಚಿತ್‌: ದೇಹ, ಇಂದ್ರಿಯ, ಮನಸ್ಸು, ವ್ರಾಣ, ಬುದ್ದಿಗಳಿಗಿಂತ ಬೇರೆ, ವಿಲಕ್ಷಣ 
ಆಗಿರುವ ಚಿತ್‌ ಅಥವಾ ಚೇತನನು ನಿತ್ಯ, ಅಜಡ, ಆನಂದರೂಪಿ, ಅಣುಸ್ವರೂಪಿ, ಅವ್ಯಕ್ತ, 
ನಿರವಯವ, ನಿರ್ವಿಕಾರ, ಜ್ಞಾನಾಶ್ರಯ, ಕರ್ತಾ, ಭೋಕ್ತಾ, ಜ್ಞಾನ ಸ್ವರೂಪಿ, ಈಶ್ವರ ನಿಯಾಮ್ಮ, 
ಈಶ್ವರ ಶೇಷ ಆಗಿ ಅಸಂಖ್ಯಾತನಾಗಿದ್ದಾನೆ. ಈ ಸ್ವಯಂ ಪ್ರಕಾಶಿಸುವ ಗುಣವುಳ್ಳ ಜೀವಾತ್ಮರಲ್ಲಿ 
ಬದ್ಧ, ಕೇವಲ, ಮುಮುಕ್ಷು, ಮುಕ್ತ, ನಿತ್ಯ ಎಂದು ಐದು ವಿಧ. 

(1) ಅನಾದಿ ಕಾಲದಿಂದಲೂ ಕರ್ಮದ ನಿಯಮಗಳಿಗೆ ಒಳಪಟ್ಟು, ಕೆಟ್ಟ ಮತ್ತು ಒಳ್ಳೆಯ 
ಕರ್ಮಗಳ ಫಲವನ್ನು ಅನುಭವಿಸುವ ಸಲುವಾಗಿಯೇ ಈ ಜಗತ್ತಿನಲ್ಲಿ ಸುರ, ನರ, ಪ್ರಾಣಿ, 
ಸನ್ಮಗಳ ರೂಪದಲ್ಲಿ ಹುಟ್ಟುತ್ತ ಇರುವವರು ಬದ್ಧ ಸಂಸಾರಿಗಳು. 


ಯತೀಂದ್ರ ರಾಮಾನುಜ ೨೭ 


(1) ಸಂಸಾರದಲ್ಲಿ ಉಪೇಕೆ, ಜಿಗುಪ್ಸೆ ಹೊಂದಿ, ಆತ್ಮಾನುಭವದಲ್ಲಿ ತೃಪ್ತರಾಗಿರುವವರು 
ಕೇವಲರು. 


(i) ಮೋಕ್ಷ ಪಡೆಯಬೇಕೆಂಬ ಇಚ್ಛೆಯುಳ್ಳವರು ಮುಮುಕ್ಸುಗಳು. 


(11) ಒಮ್ಮೆ ಬದ್ದ ಜೀವಿಗಳಾಗಿದ್ದು ಕರ್ಮ, ಜ್ಞಾನ, ಭಕ್ತಿ, ಪ್ರಪತ್ತಿಗಳೆಂಬ ಸಾಧನಗಳ 
ಮೂಲಕ, ಭಗವಂತನ ಅನುಗ್ರಹದಿಂದ, ಹುಟ್ಟು-ಸಾವುಗಳ ಸಂಸಾರ ಚಕ್ರದಿಂದ ಬಿಡುಗಡೆ 
ಹೊಂದಿ, ವೈಕುಂಠಲೋಕದಲ್ಲಿ ನಿತ್ಯಸೂರಿಗಳೊಂದಿಗೆ ಪರಮಾತ್ಮನೊಡನೆ ಆನಂದಾನುಭವದಲ್ಲಿ 
ಇರುವವರು ಮುಕ್ತರು. 


(೪) ಪ್ಯಾ ಪಾಪ ರೂಪವಾದ, ಕರ್ಮದ ಸೋಂಕೇ ಇಲ್ಲದ ಸಂಸಾರ ಬಂಧನಕ್ಕೆ ಒಳಗಾಗದ, 
ಭಗವಂತನ ಬಳಿ ಅವನ ಕೈಂಕರ್ಯವನ್ನು ಮಾಡುತ್ತಾ ಆನಂದದಿಂದ ಇರುವವರು ನಿತ್ಕರು. 


೨೪ ಪ್ರಕೃತಿ ತತ್ತ್ವಗಳಿಂದ ಕೂಡಿರುವ ಜೀವನು ೨೫ನೆಯ ತತ್ತ್ವ. 


೩. ಈಶ್ವರ: ೨೬ನೆಯ ತತ್ತ್ವವೆನಿಸಿದ ಈಶ್ವರನೇ ಪರಬ್ರಹ್ಮ. ಯಾವ ಹೇಯಗುಣಗಳೂ 
ಇಲ್ಲದ, ಸಕಲ ಕಲ್ಮಾಣಗುಣಗಳನ್ನೂ ಹೊಂದಿರುವ, ಲಕ್ಷ್ಮೀಸಮೇತನಾದ ನಾರಾಯಣನು 
ಚಿತ್‌, ಅಚಿತ್‌ ಎಂಬ ಎರಡೂ ತತ್ತ್ವಗಳನ್ನು ತನಗೆ ವಿಶೇಷಣ, ಶರೀರವನ್ನಾಗಿ ಹೊಂದಿದ್ದು, 
ಅವುಗಳಿಗೆ ಆಧಾರ, ಸ್ವಾಮಿ ಆಗಿ, ಎಲ್ಲ ದೇಶ ಕಾಲಗಳಲ್ಲೂ ಎಲ್ಲ ಚೇತನ-ಅಚೇತನಗಳಲ್ಲಿ 
ಅಂತರ್ಯಾಮಿಯಾಗಿದ್ದುಕೊಂಡು, ಸೃಷ್ಟಿ ಸ್ಥಿತಿ ಸಂಹಾರವೆಂಬ ಜಗದ್ವಾ ;ಪಾರಗಳನ್ನು 
ನಡೆಸುತ್ತಾನೆ. ಆದರೂ ಅವನಿಗೆ ಯಾವ ಗುಣದೋಷಗಳೂ ಅಂಟುವುದಿಲ್ಲ. ಸರ್ವಜ್ಞ, 
ಸರ್ವವ್ಯಾಪಿ, ಸರ್ವಶಕ್ತ, ಸರ್ವರಕ್ಷಕ, ಸತ್ಯಜ್ಞಾನ, ಆನಂದ, ಅನಂತಕಲ್ಯಾಣ ಗುಣಾಕರ ಆದ 
ಅವನೇ ಜಗತ್ತಿನ ಉಪಾದಾನ ಹಾಗೂ ನಿಮಿತ್ತಕಾರಣನಾಗಿದ್ದಾನೆ. ವಿವಿಧ ರೀತಿಯ ಜನರ 
ಆಸೆಯನ್ನು ಪೂರೈಸುವ ಸಲುವಾಗಿ ಅವನಿಗೆ ಪರ, ವ್ಯೂಹ, ವಿಭವ, ಹಾರ್ದ, ಅರ್ಚಾ ಎಂಬ 
ಐದು ರೂಪಗಳುಂಟು. ಮೊದಲಿನ ನಾಲ್ಕು ರೂಪಗಳು ಎಲ್ಲರಿಗೂ ಕಾಣಿಸದಿದ್ದರೂ ಮನೆ- 
ದೇವಾಲಯಗಳಲ್ಲಿರುವ ಅರ್ಚಾರೂಪವನ್ನು ಸೇವಿಸಿ, ಎಲ್ಲರೂ ತಮ್ಮ ಜನ್ಮವನ್ನು 
ಸಾರ್ಥಕಪಡಿಸಿಕೊಳ್ಳಲು ಸಾಧ್ಯವಿದೆ. 


(ಆ). ಹಿತ 

ಜೀವನದಲ್ಲಿ ತತ್ತ್ವದ ಸರಿಯಾದ ತಿಳಿವಳಿಕೆ ಉಂಟಾಗುವ ದಿವ್ಯವಾದ ಆನಂದಾನುಭವವನ್ನು 
ಪಡೆಯಬೇಕೆಂಬ ಆಸೆ ಹುಟ್ಟಿದಾಗ ಅಂದರೆ ಪುರುಷಾರ್ಥವು ಲಭಿಸಲು ಸಹಾಯ ಮಾಡುವ 
ಉಪಾಯವನ್ನು ಜೀವನು ಹುಡುಕುತ್ತಾನೆ. ಇದಕ್ಕೆ ಭಕ್ತಿಯೋಗವೇ ಸರಿಯಾದ ಸಾಧನವಾದರೂ, 
ಕರ್ಮಜ್ಞಾನಗಳ ನಂತರವೇ ಭಕ್ತಿ ಮಾಡುವುದು ಒಳ್ಳೆಯದು. 


೧) ತಮ್ಮ ಪಾಲಿಗೆ ಬಂದ ಕರ್ತವ್ಯ ಕರ್ಮಗಳನ್ನು ನಾನು, ನನ್ನದು ಎಂಬ ಅಹಂಕಾರ 
ಮಮಕಾರಗಳಿಲ್ಲದೆ, ಫಲಾಪೇಕ್ಷೆ ಇಲ್ಲದೆ ಮಾಡುವುದು ಕರ್ಮಯೋಗ. 


೨1 ಕರ್ಮದಿಂದ ಸುಪ್ರೀತನಾದ ಭಗವಂತನು ಜೀವಿಗೆ ಇಂದ್ರಿಯ ನಿಗ್ರಹ ಶಕ್ತಿ ಯನ್ನು 
ಕರುಣಿಸಿದಾಗ, ಜೀವಿಯು ತನ್ನ ಆತ್ಮದ ಅರಿವಿಗಾಗಿ ಆತಾ ಎ ವಲೋಕನದಲ್ಲಿ ತೊಡಗುವುದು 
ಸ್ಥಾನಯೋಗ 

೩) ಇದು ನಾಧಿಸಿದ ನಂತರ ಜೀವಾತ್ಮನು ಭಗವಂತನಲ್ಲಿ ಶ್ರದ್ದೆ ಪ್ರೀತಿಗಳಿಂದ ಕೂಡಿದ್ದು, 
ಪರಮಾತ್ಮನಲ್ಲದ ಇತರ ವಸ್ತು-ವಿ ವಿಷಯ-ವ್ಯಕ್ತಿಗಳಲ್ಲಿ ತನ್ನ ಮನಸ್ಸನ್ನು ಹರಿಸದೆ, ಭಗವ ತನನ್ನು 
ಏಕಾಗ್ರಚಿತ್ತದಿಂದ ನಿರಂತರವಾ ಸ ಧಾ ics ಭಕ್ತಿಯೋಗ. ಈ ಪರಭಕ್ತಿಯು, ಪರಜ್ಞಾನ, 


ಸೆ 
೪) ಅತಿ ಕಷ್ಟವಾದ ಜ್ಞಾನಯೋಗ, ಅತಿ ಸುಲಭವಲ್ಲದ ಭಕ್ತಿಯೋಗ ಇವು ಕೆಲವರಿಗೆ 
ಮಾತ್ರ ಸಾಧ್ಯ. ಜ್ಞಾನ, ಶಕ್ತಿ, ಉಚ್ಚಕುಲದಲ್ಲಿ ಜನ ಒ ಇವು ಇಲ್ಲದವರಿಗಾಗಿ, ಭಕ್ತಿ ಮಾಡಲು 
ಆಗದವರಿಗಾಗಿ ಪ್ರವತ್ತಿಯೋಗವು ಹೇಳಲ್ಪಟ್ಟ ದೆ. ಭಗವಂತನಿಗೆ ಅನುಕೊಲವಾ 
ನಡೆದುಕೊಳ್ಳುವ ಸಂಕಲ್ಪಮಾಡುವುದು, ಅವನಿಗೆ ವ್ರತಿಕೂಲನಾಗದೆ ಅವನ ಆಜ್ಞಗಳಿಗೆ 
ನಡೆದುಕೊಳ್ಳದಿರುವುದು, ಬೇರೆ ಆಶ್ರಯ-ಶಕ್ತಿ-ನಾಧನಗಳು ಸ ದಿರುವುದು 


ಅವನೊಬ್ಬನೇ ತನಗೆ ಉವಾಯವೆಂಬ ನಂಬಿಕೆಯಿಂದ ಅವನಲ್ಲಿ ಮಹಾವಿಶ್ವಾನ 

ಹೊಂದಿರುವುದು, ಚಾ ಉದ್ದಾರ ರಕ್ಷಣೆಗಳಿಗಾಗಿ ಅವನಲ್ಲಿ ನರ ಚ್ಟ ಈ ಐದು 

ಅಂಶಗಳು ವ್ರಪತ್ತಿಯೋಗವನ್ನು ಅನುಸರಿಸುವವರಲ್ಲಿ ಇರಬೇಕಾಗುತ್ತದೆ. 
ೈವಸಾಕ್ಷಾತ್ಕಾರಕ್ಕಾಗಿ ನಡೆಯುವ ಮನುಷ್ಯ ಪ್ರಯತ್ನದಲ್ಲಿ ಆಚಾರ್ಕನ ಅನುಗ್ರ 

ಜೀ ಆಗ ಆದರೆ ಇನ್ನೂ ಉತ್ತಮ. 


ಪ್ರವತ್ತಿಯನ್ನು ಮಾಡಿದ ನಂತರ ತಾನು ಮಾಡುವ ಕೆಲಸಗಳೆಲ್ಲವೂ ಭಗವಂತನ 
ಕೈಂಕರ್ಯವೆಂದೇ ತಿಳಿದು, ಕರ್ತೃತ್ವವನ್ನು ಬಿಟ್ಟು, ನಿಷ್ಕಾಮ ಭಾವನೆಯಿಂದ ಮಾಡುತ್ತ ಬಂದರೆ, 
ಭಗವಂತನ ಅನುಗ್ರಹದಿಂದ ಸುಖ ಶಾಂತಿ ಸಮಾಧಾನಗಳು ದೊರಕಿ ಇಹದಲ್ಲಿಯೂ 


ಹಾ ನ 
ಮೋಕ್ಷ ಸದೃಶ ಜೀವನವನ್ನು ನಡೆಸಬಹುದು. 


(ಇ). ಪುರುಷಾರ್ಥ 
ಪುರುಷರಿಂದ ಅವೇಕ್ಷಿಸಲ್ಪಡತಕ್ಕವು ಅಥವಾ ಅವರಿಗೆ ವ್ರಯೋಜನವಾಗುವಂಥವು 


ಈ re ಕಿ 0 
ಕಾಲ ಆಟೊ ವಾ ಸಾವೆ pen 
ಬ್ರರಿಜರ್ಧಿ. ಇ ನಲ್ಲು. 


ನ 


ಗಳ ರಕ್ಷಣಾರ್ಥವಾಗಿ ಮಾಡುವ ಶಾಸ್ತ್ರೀಯ ಕಾರ್ಯಗಳು ಧಮ 
೨) ವರ್ಣಾಶ್ರಮಗಳಿಗೆ ಉಚಿತವಾಗಿದ್ದು, ಧರ್ಮಕ್ಕೆ ಕುಂದು ಬರದಂತೆ ಸಂಗ್ರಹಿಸಿದ 


೩) ಧನಧಾನ್ಯ, ವಸ್ತು ಭೂಷಣ, ಪುತ್ರ ಮಿತ್ರ ಕಳತ್ರ, ಪಶು ಗೃಹ ಕ್ಷೇತ್ರ, rs 
ಕುನುಮ ತಾಂಬೂಲ Wd ಪದಾರ್ಥಗಳಲ್ಲಿ ವಿಷಯಾನುಭವದಿಂದ ಉಂಟಾಗುವುದು 


ಕಾಮ ಇಲಾ, ಹಾಸೊ 
ಯತೀಂದ್ರ ರಾಮಾನುಜ ೨೯ 


ಐಹಿಕ ಕಾಮ; ಸ್ವರ್ಗಾದಿ ಲೋಕಗಳಲ್ಲಿ ಹಸಿವು ಬಾಯಾರಿಕೆ, ಮೋಹ, ಶೋಕ, ಮುಪ್ಪು 
ಮರಣಗಳಿಲ್ಲದೆ ವಿಷಯಾನುಭವದಿಂದ ಸುಖ ಪಡುವುದು ಪಾರಲೌಕಿಕ ಕಾಮ. ಹೀಗೆ ಕಾಮದಲ್ಲಿ 
ಎರಡು ವಿಧ. 

೪) ಭಗವಂತನ ಆಶ್ರಯದ ಬಲದಿಂದ ಪುಣ್ಮ-ಪಾಪಗಳು ಕಳೆದ ನಂತರ ಸ್ಥೂಲ ಶರೀರವನ್ನು 
ತ್ಯಜಿಸಿ, ಸೂಕ್ಷ್ಮಶರೀರದಿಂದ ಅರ್ಚಿರಾದಿ ಮಾರ್ಗದಲ್ಲಿ ಹೋಗಿ, ವಿರಜಾ ನದಿಯಲ್ಲಿ ಸ್ನಾನ 
ಮಾಡಿ ಸೂಕ್ಷ್ಮ ಶರೀರವನ್ನು ನೀಗಿ, ಶ್ರೀಭೂನೀಳಾ ಸಮೇತವಾಗಿ ದಿವ್ಯ ಮಂಟಪದಲ್ಲಿ ದಿವ್ಮ 
ಸಿಂಹಾಸನದಲ್ಲಿ ಆದಿಶೇಷನ ಮೇಲೆ ಕುಳಿತಿರುವ ಶ್ರೀಮನ್ನಾರಾಯಣನನ್ನು ಅನುಭವಿಸುತ್ತ 
ನಿತ್ಯ ಕೈಂಕರ್ಯದಿಂದ ನಿತ್ಕಾನಂದವನ್ನು ಪಡೆಯುವುದು ಮೋಕ್ಷ. 


ಮುಖ್ಯವಾಗಿ ಶ್ರೀವೈಕುಂತಲೋಕದಲ್ಲಿ ಸದಾ ಭಗವಂತನ ಕೈಂಕರ್ಯ ಪೂರ್ಣ 
ಆನಂದಾನುಭವ ಸಿಗುವುದೇ ಪರಮ ಪುರುಷಾರ್ಥ. ಪ್ರಪತ್ತಿ ಮಾಡಿದವನಿಗೆ ಇದರ ಸವಿ ಇಹ 
ಲೋಕದಲ್ಲಿಯೂ ಸಿಗುತ್ತದೆ. ಕಾಲಬಂದಾಗ ಭಗವಂತನು ಜೀವಾತ್ಮನನ್ನು ಇಹಲೋಕದ ಪಾಂಚೆ 
ಭೌತಿಕವಾದ ಶರೀರದಿಂದ ಬಿಡಿಸಿ, ಪ್ರಕಾಶಮಾನವಾದ ಅರ್ಚಿರಾದಿ ಮಾರ್ಗದಲ್ಲಿ ವೈಕುಂಠಕ್ಕೆ 
ಕರೆಸಿಕೊಳ್ಳಲು ಏರ್ಪಾಡು ಮಾಡುತ್ತಾನೆ. 


ಮಾ 
ಯಥಾರ್ಥವಾದ ಜ್ವಾನಾನುಭವವನ್ನು ಮಾಡಿಕೊಡುವುದು ಪ್ರಮಾಣವೆನಿಸುತ್ತದೆ. 


೧) ನಮ್ಮ ಇಂದ್ರಿಯಗಳಿಗೂ ಪದಾರ್ಥಗಳಿಗೂ ಸಂಬಂಧವುಟಾಗಿ ಸನ್ನಿಕರ್ಷದಿಂದ 
ಸಿನ ಮೂಲಕ ಆತ್ಮನಿಗೆ ಸಾಕ್ಷಾತ್ತಾಗಿ ಗೋಚರವಾಗುವುದೇ ಪ್ರತ್ಯಕ್ಷ ಅನುಭವ. ಇದಕ್ಕೆ 
ನವಾದ ಇಂದ್ರಿಯಗಳು ಪ್ರತ್ಯಕ್ಷ ಪ್ರಮಾಣ. ಮುಖ್ಯವಾಗಿ ಪ್ರತ್ಯಕ್ಷಾನುಭವಕ್ಕೆ ಪದಾರ್ಥ, 
೦ಚೇಂದ್ರಿಯ, ಮನಸ್ಸು, ಆತ್ಮ ಎಲ್ಲವೂ ಕಾರ್ಯಗತವಾಗಿದ್ದು ಸಹಕರಿಸಬೇಕು. 


೨) ಸಾಹಚರ್ಯ ನಿಯಮವೆಂಬ ವ್ಯಾಪ್ತಿ ಜ್ಞಾನವೇ ಅನುಮಾನ ಪ್ರಮಾಣ. ಪರಾಮರ್ಶ 
ಜ್ಞಾನವೇ ವ್ಯಾಪಾರ. ಎರಡು ವಸ್ತುಗಳು ಒಂದನ್ನೊಂದು ಎಡಬಿಡದೆ ಜೊತೆ ಜೊತೆಯಲ್ಲಿಯೇ 
ಇರುವುದನ್ನು ಕಂಡಿದ್ದು, ಅವೆರಡರಲ್ಲಿ ಒಂದು ವಸ್ತುವನ್ನು ಕಂಡಾಗ, ಇನ್ನೊಂದು ವಸ್ತುವೂ 
ಅಲ್ಲಿ ಇರಲೇಬೇಕು ಎಂದು ನಿರ್ಣಯಿಸುವುದು ಅನುಮಾನ. ಇದರಲ್ಲಿ ಪ್ರತಿಜ್ಞಾ, ಹೇತು, 


ಉದಾಹರಣೆ, ಉಪನಯ, ನಿಗಮನ ಎಂಬ ಐದು ಮೆಟ್ಟಿಲುಗಳುಂಟು. 

೩) ಇದ್ದುದನ್ನು ಇದ್ದಂತೆ ತಿಳಿದು ಹೇಳುವ ಆಪ್ತವಾಕ್ಕವೇ ಶಬ್ದ ಪ್ರಮಾಣ. ಪದ ಜ್ಞಾನವೇ 
ಕರಣ, ಪದಾರ್ಥ ಜ್ಞಾನವೇ ದ್ವಾರ, ಶಬ್ದಬೋಧವೇ ಫಲ. ವೇದ, ಸ್ಮೃತಿ, ಆಗಮ, ಪುರಾಣ, 
ಇತಿಹಾಸ, ದಿವ್ಯಪ್ರಬಂಧ ಇವೆಲ್ಲ ಶಬ್ದ ಪ್ರಮಾಣದಲ್ಲಿ ಸೇರಿವೆ. 

ಮುಖ್ಯವಾಗಿ ವಿವಿಧ ವಸ್ತು ವಿಷಯ ವ್ಯಕ್ತಿಗಳ ಸಂಪರ್ಕವು ಇಂದ್ರಿಯಗಳ ಮೂಲಕ 
ಆದಾಗ, ಸರಿಯಾಗಿ ತರ್ಕ ಅಥವಾ ವಿಚಾರ ಮಾಡಿದಾಗ, ವೇದ ಉಪನಿಷತ್ತು ಪುರಾಣ ಆಗಮ 


[ 
8 
3 


ತ 


fl 


ಜಾಫೆ 
tu 


A 


£L 


೦ ಯತೀಂದ್ರ ರಾಮಾನುಜ 


#೫ 


ಇತಿಹಾಸ ದಿವ್ಯ ಪ್ರಬಂಧ ಮುಂತಾದುವನ್ನು ಸರಿಯಾಗಿ ಅಧ್ಯಯನ ಮಾಡಿದಾಗ, ಜ್ಞಾನ ಅಥವಾ 
ತಿಳಿವಳಿಕೆ ಉಂಟಾಗುತ್ತದೆ. ಈ ಮೂರೂ ಪ್ರಮಾಣಗಳಿಂದ ಪಡೆದ ಜ್ಞಾನವು ಜೀವಿಯು ಉತ್ತಮ 
ಜೀವನವನ್ನು ನಡೆಸಲು ಹಾಗೂ ಭಗವಂತನ ಅನುಗ್ರಹ - ಅನುಭವಗಳನ್ನು ಪಡೆಯಲು ಸಹಾಯ 
ಮಾಡುತ್ತದೆ. 


೧೨. ರಾಮಾನುಜ ಸ್ತುತಿ 


(1) ಧ್ಯಾನ ಶ್ಲೋಕಗಳು 
ಪುಣ್ಮಾಂ ಭೋಜವಿಕಾಸಾಯ ಪಾಪಾಧ್ವಾಂತಕ್ಷಯಾಯಚ | 
ಶ್ರೀಮಾನಾವಿರಭೂತ್‌ಭೂಮೌ ರಾಮಾನುಜ ದಿವಾಕರಃ 


ತಸ್ಮೈರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ | 
ಯಃ ಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜ್ವರ ಮಶೀಶಮತ್‌ | 


ಚಿದಚಿತ್ಪರ ತತ್ತ್ವಾನಾಂ ತತ್ತ್ವ ಯಾಥಾರ್ಥವೇದಿನೇ | 
ರಾಮಾನುಜಾಯಮುನಯೇ ನಮೋ ಮಮ ಗರೀಯಸೇ ॥ 


ಉಪವೀತಿನಮೂರ್ಥ್ವಪುಂಡ್ರವಂತಂ 
ತ್ರಿಜಗತ್ಸುಣ್ಕ ಫಲಂ ತ್ರಿದಂಡ ಹಸ್ತಂ | 
ಶರಣಾಗತ ಸಾರ್ಥವಾಹಮೀಡೇ 
ಶಿಖಯಾಶೇಖರಿಣಂ ಪತಿಂಯತೀನಾಂ || 


ನಮಃ ಪ್ರಣವಶೋಭಿತಂ ನವಕಷಾಯ ಖಂಡಾಂಬರಂ 
ತ್ರಿದಂಡ ಪರಿಮಂಡಿತಂ ತ್ರಿವಿಧ ತತ್ತ್ವ ನಿರ್ವಾಹಕಂ | 
ದಯಾಂಚಿತ ದೃಗಂಚಲಂ ದಳಿತವಾದಿವಾಗ್ವೈಭವಂ 
ಶಮಾದಿಗುಣಸಾಗರಂ ಶರಣಮೇಮಿರಾಮಾನುಜಂ ॥ 


ಶ್ರೀರಂಗರಾಜ ಚರಣಾಂಬುಜ ರಾಜಹಂನಂ 
ಶ್ರೀಮತ್ಪರಾಂಕುಶಪದಾಂಬುಜ ಭೃಂಗರಾಜಂ | 
ಶ್ರೀಭಟ್ಟನಾಥ ಪರಕಾಲ ಮುಖಾಬ್ರಮಿತ್ರಂ 
ಶ್ರೀವತ್ಸ ಚಿಹ್ನಂ ಯತಿರಾಜ ಮೀಡೇ ॥ 


ಪಾಷಂಡಸಾಗರ ಮಹಾ ಬಡಬಾಮುಖಾಗ್ನಿಃ 
ಶ್ರೀರಂಗರಾಜ ಚರಣಾಂಬುಜ ಮೂಲದಾಸಃ | 
ಶ್ರೀವಿಷ್ಣುಲೋಕ ಮಣಿಮಂಟಪ ಮಾರ್ಗದಾಯೂ 
ರಾಮಾನುಜೋ ವಿಜಯತೇ ಯತಿರಾಜ ರಾಜಃ ॥ 


ಯತೀಂದ್ರ ರಾಮಾನುಜ ೬ 


ಕಾಷಾಯ ಶೋಭಿಕಮನೀಯ ಶಿಖಾ ನಿವೇಶಂ 
ದಂಡತ್ರಯೋಜ್ವಲಕರಂ ವಿಮಲೋಪವೀತಂ | 
ಉದ್ಯದ್ದಿನೇಶನಿಭಮುಲ್ಲ ಸದೋರ್ಧ್ವ ಪುಂಡ್ರಂ 
ರೂಪಂತವಾಸ್ತಿಯತಿರಾಜ ದೃಶೋರ್ಮಮಾಗ್ರೇ ॥ 


ಏತಾನಿತಾನಿ ಭುವನತ್ರಯ ಪಾವನಾನಿ 

ಸಂಸಾರ ರೋಗ ಶಕಲೀ ಕರಣೌಷಧಾನಿ | 

ಜಿಹ್ವಾ ತಲೇ ಮಮಲಿಖಾನಿ ಯಥಾ ಶಿಲಾಯಾಂ 
ರಾಮಾನುಜೇತಿ ಚತುರಾಣ್ಕಮೃತಾಕ್ಷರಾಣಿ ॥ 


(8) ಶ್ರೀ ರಾಮಾನುಜ ಸುಪ್ರಭಾತಮ್‌ 
ಪೂರ್ಣಾರ್ಯ ಪೂರ್ಣಕರುಣಾ ಪರಿಲಬ್ಹಬೋಧ 
ವೈರಾಗ್ಯಭಕ್ತಿಮುಖ ದಿವ್ಕ ಗುಣಾಮೃತಾಬ್ದೇ | 
ಶ್ರೀಯಾಮುನಾರ್ಯಪದ ವಂಕಜ ರಾಜಹಂಸ 
ರಾಮಾನುಜಾರ್ಯಭಗವನ್‌ ತವ ಸುಪ್ರಭಾತಂ ॥೧| 


ಶ್ರೀರಂಗರಾಜ ಪದ ಪಂಕಜಯೋರಶೇಷಂ 
ಕೈಂಕರ್ಯ ಮಾಕಲಯಿತುಂ ಸಕುತೂಹಲಸ್ವ್ವಂ। 
ಉತ್ತಿಷ್ಠ ನಿತ್ಕವಿಧಿ ಮಪ್ಯಖಿಲಂ ವಿಧಾತುಂ 
ರಾಮಾನುಜಾರ್ಯಭಗವನ್‌ತವ ಸುಪ್ರಭಾತಂ ॥೨॥ 


ಆಸೇತು ಮಧ್ಯವರದಸ್ಕ ಗಜಾದ್ರಿಭರ್ತುಃ 

ಪಾನೀಯ ಮಚ್ಚಮತಿ ಶೀತ ಮಗಾಧಕೂಪಾತ್‌ | 
ಧ್ವಾಂತಂ ನಿರಸ್ತಮರುಣಸ್ಕ ಕರೈಸ್ಸಮಂತಾತ್‌ 
ರಾಮಾನುಜಾರ್ಯಭಗವನ್‌ ತವ ಸುಪ್ರಭಾತಂ ॥೩॥ 


ಶ್ರೀ ಮತ್ಕುರಂಗಪುರ ಪೂರ್ಣಮುನಿಸ್ಟೃದುಕ್ತಂ 
ಶ್ರೀಭಾಷ್ಕಶಾಸ್ತ್ರ ಮಮಲಂ ತ್ವಯಿ ಭಕ್ತಿಯುಕ್ತಃ | 
ಶ್ರೋತುಂ ಸಮೀಕ್ಬತಿ ಯತೀಂದ್ರ ಸಿತೋರ್ಧ್ವಪುಂಡ್ರ 
ತಂ ಬೋಧಯಾರ್ಥಮಖಿಲಂ ತವ ಸುಪ್ರಭಾತಂ ॥೪॥ 


ಶ್ರೀಮಾನ್‌ ಸ್ವಪೂರ್ಣಮಟುರಾದರತಃ ಪ್ರಗೃಹ್ಮ 
ಶ್ರೀಪಾದುಕಾಂ ಯತಿ ಪತೇ ಪದಯೋಃ ಪ್ರಯೋಕ್ತುಂ | 
ದ್ವಾರಿಸ್ದಿತಿಂ ವಿತಮತೇ ಪ್ರಣತಾರ್ತಿಹಾರಿನ್‌ 
ರಾಮಾನುಜಾರ್ಯ ಭಗವನ್‌ ತವ ಸುಪ್ರಭಾತಂ ॥೫॥ 


ತೌ 


(ಎ 


ಪ್ರಾತಃ ಪರಂತಿ ಪರಮದ್ರವಿಡ ಪ್ರಪನ್ನಾ 

ಗಾಯತ್ರಿ ಮಂತ್ರ ಶತಮಷ್ಟ ಶಿರಸ್ಕಮಚ್ಚಂ | 
ಶ್ರೀಶೈಲವಾಸವ ಪದಾಬ್ದನಿವಿಷ್ಟಭಾರಾಃ 
ರಾಮಾನುಜಾರ್ಯಭಗವನ್‌ ತವ ಸುಪ್ರಭಾತಂ ॥೬॥ 


ಕಾಷುಯವಸ್ತ್ರ ಕಟಿಸೂತ್ರ ಕಮಂಡಲಂಚ 

ಶ್ರೀದಂತ ಕಾಷ್ಠಮಪಿ ದೇಶಿಕ ಸಾರ್ವಭೌಮಾಃ | 
ಪಾಣೌನಿಧಾಯ ನಿವಸಂತಿವಿಶುದ್ದಗಾತ್ರಾ 
ರಾಮಾನುಜಾರ್ಯ ಭಗವನ್‌ ತವಸುಪ್ರಭಾತಂ ॥೭॥ 


ತ್ವಾಂ ಬೋಧಯಂತಿ ಗುರವಃ ಪ್ರಥಿತಾ ಮಹಾಂತಃ 
ಶ್ರೀವೈಷ್ಣವಾಶ್ಚಯಮಿನ ಸ್ತವಪಾದಭಕ್ತಾಃ | 

ಏಕಾಂತಿ ನಶ್ಚ ವಿಮಲಾಸ್ತ್ರದನನ್ಯ ಭಾವಾಃ 

ತಾನ್‌ ಪಾಲಯಾದ್ಯ ಯತಿ ಶೇಖರ ಸುವ್ರಭಾತಂ ॥೮॥ 


ಬ್ರಾಹ್ಮೇ ಪ್ರಬುದ್ಧ ವಿಬುಧಾ ಸ್ಹೃಗುರುಂ ಪ್ರಣಮ್ಮ 
ರಾಮಾನುಜಾಯ ನಮ ಇತ್ಕಸಕೃತ್‌ದ್ರುವಾಣಾಃ | 
ಅಷ್ಟುಕ್ಸರಂ ಸಚರಮದ್ವಯಮುಚ್ಚರಂತಿ 
ರಾಮಾನುಜಾರ್ಯಭಗವನ್‌ ತವ ಸುಪ್ರಭಾತಂ ॥೯॥ 


ಸಂಸೇವ್ಯ ಸಪ್ತಶತ ಸಂಯಮಿ ಸಾರ್ವ ಭೌಮ್ಯೆಃ 
ಸದ್ದೇಶಿಕೈೆಸ್ಸಕಲಶಾಸ್ತ್ರ ವಿದಾಂ ವರಿಷ್ಠೆಃ | 

ಏಕಾಂತಿಭಿಃ ಪರಮಭಾಗವತೈರ್ನಿವೇವ್ಶ್ಕ 
ರಾಮಾನುಜಾರ್ಯ ಭಗವನ್‌ ತವ ಸುಪ್ರಭಾತಂ ॥೧೦॥ 


ನಂ ರಚಯಿತುಂ ಕಮಲಾಸಖಸ್ಕ 
ಶ್ರೀಯಾದವಾಚಲಪತೇ ವಿವಿಧೋವಚಾರ್ಯಃ | 
ಪಾತುಂಚ ದೃಷ್ಟಿಕಮಲೇನನತಾನ ಶೇಷಾನ್‌ 
ರಾಮಾನುಜಾರ್ಯಭಗವಾನ್‌ ತವ ಸುವ್ರಭಾತಂ ॥೧೧॥ 


ಗದ್ಮತ್ರಯಂ ನಿಗಮಶೇಖರ ದೀಪಸಾರೌ 
ಶ್ರುತ್ಕರ್ಥ ಸಂಗ್ರಹಮಪಿ ಪ್ರಥಿತಂ ಚ ನಿತ್ಯಂ | 
ಗೀತಾರ್ಥಭಾಷ್ಮಮಪಿ ದೇಶಿಕ ಪುಂಗವೇಭ್ಯಃ 
ದಾತುಂ ಪ್ರಸೀದ ಯತಿಶೇಖರ ಸುಪ್ರಭಾತಂ ॥೧೨॥| 


ಶ್ರೀಭಾಷ್ಕ ಮಾಲಿಖಿತು ಮತ್ರ ವಿಶಾಲ ಲೇಖ್ಯಃ 


ಶ್ರೀವತ್ಸ ಚಿಹ್ನ ಗುರುರಾನತ ದಿವ್ಯ ಗಾತ್ರಃ | 


ಗೆ 
ಳೂ 
3 
L 
qd 
ty 
t} 
tt 
ತ ki 
fa 


ವೇದಾಂತ ಸೂತ್ರಮಪಿ ವಕ್ತುಮಮುಷ್ಕಸರ್ವಂ 
ಉತ್ತಿಷ್ಠ ಲಕ್ಷ್ಮಣ ಮುನೇ ತವ ಸುಪ್ರಭಾತಂ ॥೧೩॥ 
ರಾಮಾನುಜಾರ್ಯ ರಮಣೀಯ ಗುಣಾಭಿರಾಮ 
ರಾಗಾದಿ ದೂರಗಗುರೋ ಗುರು ಸಾರ್ವಭೌಮ | 
ಸತ್ತ್ವ ಪ್ರಧಾನ ಶರಣಾಗತವತ್ಸಲತ್ವತ್‌ 
ಪಾದಾಬ್ಹಯೋರಿಹ ಪರತ್ವ ಚೆ ಕಿಂಕರ ಸ್ಸ್ಯಾಂ ॥೧೪॥ 


ಜಯಜಯ ಯತಿ ಸಾರ್ವಭೌಮಾಮಲಸ್ವಾಂತತುಭ್ಕಂನಮೋ 
ಜಯಜಯಭವ ಸಿಂಧುಮಗ್ಗಾತ್ಮ ಸಂತಾರಕಗ್ರಾಮಿಣೇ | 

ಜಯ ಜಯ ಭಜನೀಯ ಕೂರೇಶ ಮುಖ್ಯೈಃ ಪ್ರಸೀದ ಪ್ರಭೋ 
ಜಯಜಯ ವಿದುಷಾಂ ನಿಧೇ ಜಾಗೃಹಿ ಶ್ರೀನಿಧೇ ಜಾಗೃಹಿ ॥೧೫॥ 


(111) ರಾಮಾನುಜ ಚತುಶ್ಲೋಕೀ 
ಅವಿಶಂಭಜತಾಮನನ್ಮಭಾಜಾಂ ಚರಣಾಂಭೋರುಹ ಮಾದರೇಣ ಪುಂಸಾಂ | 
ವಿತರನ್ನಿಭೃತಂ ವಿಭೂತಿಯುಗ್ಮಂ ಜಯ ರಾಮಾನುಜ ರಂಗಧಾಮ್ಲಿ ನಿತ್ಯಂ ॥ 


ಮಲಿನಾನ್ವಿಮತಾನ್‌ ತ್ವದೀಯ ಸೂಕ್ತಿಃ ಕಲುಷೀಭೂಯ ಕುದೃಪ್ಪಿಭಿಸ್ಸಮೇತಾನ್‌ | 
ಶಕಲೀಕುರುತೇವಿಪಕ್ಷ ವೃತ್ತಾನ್‌ ಜಯರಾಮಾನುಜ ಶೇಷ ಶೈಲ ಶೃಂಗೇ ॥ 


ಶುತಿಷು ಸ್ಮೃತಿಷು ಪ್ರಮಾಣ ತತ್ತ್ವಂ ಕೃಪಯಾಲೋಚ್ಕವಿಶುದ್ಧಯಾ ಹಿ ಬುದ್ಧ್ಯಾ | 
ಅಕರೋಃ ಕಿಲದಿವ್ಯ ಭಾಷ್ಕರತ್ನಂ ಜಯ ರಾಮಾನುಜ ಹಸ್ತಿಧಾಮ್ಲಿನಿತ್ಯಂ ॥ 


ಜಯಮಾಯಿ ಮತಾಂಧಕಾರ ಭಾನೋ ಜಯಬಾಹ್ಮ ಪ್ರಮುಖಾಟವೀ ಕೃಶಾನೋ | 
ಜಯ ಸಂಶ್ರಿತ ಸಿಂಧು ಶೀತಭಾನೋ ಜಯರಾಮಾನುಜಯಾದವಾದ್ರಿ ಶೃಂಗೇ | 


(1೪) ಶ್ರೀಭಾಷ್ಯಕಾರ ಪ್ರಪತ್ತಿ: 
ಶ್ರೀವೈಷ್ಣವಾಗವು ಪಯೋದಧಿ ಪೂರ್ಣಚಂದ್ರ 
ಶ್ರೀಶಾಂಘ್ರಿ ಪದ್ಮ ಮಕರಂದ ರಸಜ್ಜಭೃಂಗ | 
ಗೋವಿಂದವರೃಕರ ಸಾರಸ ಪೂಜಿತೌತೇ 
ಶ್ರೀಭಾಷ್ಕಕಾರ ಚರಣೌಶರಣಂ ಪ್ರಪದ್ಯೇ ॥ 


ಶ್ರೀಶೈಲಪೂರ್ಣ ಮುಖದೇಶಿಕ ಲಬ್ವಬೋಧ 
ತುರ್ಕಾಶ್ರಮ ಪ್ರಥಿತ ಮೌನಿ ಕುಲಪ್ರದೀಪ | 
ಭಟ್ಟಾರ್ಯವರ್ಯ ಕರನೀರಜ ಪೂಜಿತಾತೇ 
ಶ್ರೀಭಾಷ್ಕಕಾರ ಚರಣೌಶರಣಂ ಪ್ರಪದ್ಮೇ ॥ 


ಯತೀಂ 


ಸ್‌ 
|] 
1 
[34 


ಕಾಂಚೀಪುರೀವರದರಾಜ ಕೃಪಷೈಕ ಪಾತ್ರ 
ಂಗೇಶ ಪೂರ್ಣ ಕರುಣಾ ಪರಿಣಾಮರೂವ | 

ವೇದಾಂತದೇಶಿಕ ಕರಾಂಬುಜಪೂಜಿತೌತೇ 

ಶ್ರೀಭಾಷ್ಕಕಾರ ಚರಣೌಶರಣಂ ಪ್ರಪದ್ಯೇ ॥ 


ಶ್ರೀಯಾದವಾದ್ರಿ ಪತಿ ಪಾದ ಸರೋಜಹಂಸ 
ಶ್ರೀಭೂತಪಟ್ಟಣ ರಮೇಶ ಕಟಾಕ್ಷ ಧನ್ಯ | 
ಶೇಷಾವತಾರ ಕಲಿವೈರಿ ಕರಾರ್ಚಿತೌತೇ 
ಶ್ರೀಭಾಷ್ಕಕಾರ ಚರಣೌ ಶರಣಂ ಪ್ರಪದ್ಯೇ ॥ 


ಶ್ರೀವೇಂಕಟಾಚಲಪತಿ ಪ್ರಿಯ ಲಕ್ಷ್ಮಣಾರ್ಯ 
ಸರ್ವಜ್ಞ ಭವ್ಮಯತಿಶೇಖರ ನೌರ್ವಭೌಮ | 
ವೀಕ್ಷಾವನೇಶ ಹಿತಕೃಷ್ಣ ವನಾರ್ಚಿತೌತೇ 
ಶ್ರೀಭಾಷ್ಕಕಾರಚರಣೌ ಶರಣಂ ಪ್ರವದ್ಯೇ ॥ 


ತ್ರಯ್ಕಂತ ದೇಶಿಕಪತೇ ವಕುಳಾಭಿರಾಮ 
ವಾದಾರವಿಂದ ರಸ ಸಾರಸ ಸಾರಸನಾಕ್ಷ | 
ಶ್ರೀಮಚ್ಚಶಾರಿ ಮುನಿವಲ್ಲಭ ವೂಜಿತೌತೇ 
ಶ್ರೀಭಾಷ್ಕಕಾರ ಚರಣೌ ಶರಣಂ ಪ್ರಪದ್ಯೇ ॥ 


ಕಾಷಾಯರಮ್ಮ ಕಮನೀಯ ಶಿಖೋಪವೀತ 
ದಂಡತ್ರಯೋಡಜ್ವಲ ಕರೋಲ್ಲಸಿ ತೋರ್ದ್ವ ಪುಂಡ್ರ | 
ಉದ್ಯದ್ದಿನೇಶರುಚಿ ಶೋಭಿತ ಪಾಹಿಮಾಂತೇ 
ಶ್ರೀಭಾಷ್ಕಕಾರ ಚರಣೌ ಶರಣಂ ಪ್ರಪದ್ಯೇ ॥ 


(೪) ಶ್ರೀ ರಾಮಾನುಜ ಕರಾವಲಂಬ ಸ್ತೋತ್ರಂ 


ಶ್ರೀರಂಗಶಾಯಿ ಗುಣನಾಮ ಸುಧಾ ರಸಜ್ಞ 
ಶ್ರೀವೆಂಕಟೇಶ ಪದ ಪಂಕಜ ಸಕ್ತಚಿತ್ತ | 
ಶ್ರೀದೇವರಾಜ ಕರುಣಾಮೃತ ಸಿಂಧುಚಂದ್ರ 
ರಾಮಾನುಜಾರ್ಕ ಮಮದೇಹಿ ಕರಾವಲಂಬಂ ॥ 


ಸಂಪತ್ಮುಮಾರ ಪದನಾರನ ಚಂಚರೀಕ 
ಶ್ರಿಮಚ್ಚರಾರಿ ಮುಖ ಭಕ್ತಮನೋನಃನುರಾಗ | 
ನಾಥಾರ್ಯ ಯಾಮುನ ಮಹಾಗುರು ಪಾದ ಭಕ್ತ 
ರಾಮಾನುಜಾರ್ಕ ಮಮದೇಹಿ ಕರಾವಲಂಬಂ || 


ಯತೀಂದ್ರ ರಾಮಾನುಜ 


ಶ್ರುತ್ಮಗ್ರಸಾರ ಪದ ಸಂಗ್ರಹ ಮಾರ್ಗವರ್ತಿನ್‌ 
ಸ್ಮೃತ್ಯರ್ಥದಾಯಕ ಯತೀಶ್ವರ ಲಕ್ಷ್ಮಣಾರ್ಯ | 
ಶ್ರೀಭೂತದಿವ್ಮ ನಗರೀ ಸತತಾಭಿವಾಸ 
ರಾಮಾನುಜಾರ್ಯ ಮಮದೇಹಿ ಕರಾವಲಂಬಂ || 


ಅಜ್ಞಾತ ಗಾಢ ಕಿಮಿರಾಪಹ ಸೂರ್ಯಮೂರ್ತೇ 
ಲೋಭಾಭಿಲಾಷಣ ಸುಖಾದಿ ಭುಜಂಗ ತಾರ್ಕ್ಸ್ವ | 
ಸುಜ್ಞಾನದೀಪ ಜಗದುಜ್ವಲ ಭಕ್ತಪಾಲ 
ರಾಮಾನುಜಾರ್ಕ ಮಮದೇಹಿ ಕರಾವಲಂಬಂ || 


(1) ಶ್ರೀ ರಾಮಾನುಜ ಪ್ರಪತ್ತಿ 
ಶ್ರೀಭಾಷ್ಕಕಾರ ಭಗವನ್‌ ಯತಿ ಸಾರ್ವಭೌಮ 
ಶ್ರೀಭೂತದಿವ್ಯನಗರೀ ಕೃತ ನಿತ್ಯವಾಸ | 
ಶ್ರೀದೇವರಾಜ ಕರುಣಾಂಬುರುಹಾಂತರಂಗ 
ರಾಮಾನುಜಾರ್ಯ ಚರಣೌ ಶರಣಂ ಪ್ರಪದ್ಯೇ ॥ 


ಗೋಷ್ಠಿಪುರೇಶಘನ ಪೂರ್ಣದೃತಾಪ್ರಪೂರ್ಣ 
ಮಾಲಾಧರಾರ್ಯ್ನ ವರಯಾಮುನ ದೇಶಿಕಾಂಘ್ರೌ | 
ನೃಸ್ತಾಖಿಲಾತ್ಮ ಭರಣಾತುಲ ವೈಭವೌತೇ 
ರಾಮಾನುಜಾರ್ಯಚರಣೌ ಶರಣಂ ಪ್ರಪದ್ಮೇ ॥ 


ಕಾಸಾರ ಭೂತ ಮಹದಾಹ್ವಯ ಭಟ್ಟನಾಥ 
ದಿವ್ಮ ಪ್ರಬಂಧ ನಿಗಮಾಮೃತ ಪಾನ ಹೃಷ್ಟ | 
ಶ್ರೀಭಕ್ತಿಸಾರ ಕುಲಶೇಖರ ಸೂಕ್ತಿ ಪುಷ್ಪ 
ರಾಮಾನುಜಾರ್ಯ ಚರಣೌ ಶರಣಂ ಪ್ರಪದ್ಯೇ ॥ 


ಯೋಗೀಂದ್ರವಾಹ ಹರಿಭಕ್ತ ಪದಾಬ್ದರೇಣು 
ಗೋದಾಕೃತದ್ರಮಿಡ ವೇದ ನಿವಿಷ್ಟಚಿತ್ತ | 
ಸಾರಜ್ಜಸನ್ಮಧುರ ಪೂರ್ವಕ ಸೂರಿಸೂಕ್ತೇ 
ರಾಮಾನುಜಾರೃಚರಣೌ ಶರಣಂ ಪ್ರಪದ್ಯೇ ॥ 


ಶ್ರೀಮನ್ನಪಾರ ವಕುಳಾ ಭರಣೋಕ್ತಿಜಾಲ 
ಸಾರಾರ್ಥಬೋಧನ ನಿರಂತರಲಬ್ದದೀಕ್ಸ | 
ಶ್ರೀಭೂತದಿವ್ಕನಗರೀ ಜನ ಪಾರಿಜಾತ 
ರಾಮಾನುಜಾರ್ನ ಚರಣೌಶರಣಂ ಪ್ರಪದ್ಯೇ ॥ 


೫% 
ಕಕ 


ಸಂಸಾರ ನಾಗರ ಸಮುತ್ತರಣೈಕ ವೋತೌ 
ಸಂಸೇವಿತೌ ವಿಮಲ ಸಂಯಮಿ ಸವ್ತಶತ್ಯಾ | 
ಸಂಘ್ರುಲ್ಲಕೋಕನದ ಕೋಮಲ ಪಲ್ಲವಾಭೌ 


ಜಾ 


ರಾಮಾನುಜಾರ್ಕ ಚರಣೌ ಶರಣಂ ಪ್ರಪದ್ಯೇ ॥ 


el 2 


ಶ್ರೀರಂಗವೇಂಕಟಗಜಾಚಲಯಾದವಾದ್ರಿ 
ನಾಧಾಂಘ್ರಿಪಂಕಜ ಸಮುಜ್ವಲರಾಜಹಂನ | 
ರಮ್ಮೋಪವೀತ ವಿಲಸದ್ದುಜ ಮಧ್ಯಭಾಗ 
ರಾಮಾನುಜಾರ್ಕ ಚರಣೌ ಶರಣಂ ವ್ರಪದ್ಮೇ ॥ 


ಯೌತೇ ಯತೀಂದ್ರ ಗುರುವತ್ಸ ಕಲಾಸ್ಸ್ಪಸತ್ತಾ 
ಸದ್ದೈವಹಂತಿ ಶಿರಸಾಜಿತ ಬಾಹ್ಯ ಸಂಘೌ | 


ಶ್ರೀಕೂರನಾಥ ಗುರು ದಾಶರಥಿ ಪ್ರಧಾನೌ 
ರಾಮಾನುಜಾರ್ಯ ಚರಣೌ ಶರಣಂ ಪ್ರಪದ್ಕೇ ॥ 


ಶುದ್ಧೌಸುಧಾಂಶು ರುಚಿತಾಭವದೀಯ ಚಿತ್ತ 
ಬುದ್ಧೌವಿರಕ್ತ ಜನಮಾನನ ವದ್ಮಹಂಸೌ | 
ಹೃಷ್ಟಾ ಹೃತಾಶ್ರಿತ ಸಮಸ್ತ ವಿರೋಧಿ ಸಂಘಾ 


ರಾಮಾನುಜಾರ್ಯ ಚರಣಾ ಶರಣಂ ಪ್ರಪದ್ಕೇ ॥ 
ನೌಮ್ಕೋಪಯಂತ್ರ ಮುನಿವಾದ ಸರೋಜ ಭೃಂಗ 
ವಾದೀಂದ್ರ ಪಂಡ ಭಯಕೃತ್‌ ಪ್ರಿಯಪದ್ಮ ಭಾಸೌ | 
ಕಾಂತಾಪಗೌ ಕುಲಧನೇ ಮಮ ಸಂಯಮೀಂದ್ರ 
ರಾಮಾನುಜಾರ್ಯ ಚರಣೌ ಶರಣಂ ಪ್ರವದ್ಮೇ | 


(೪8) ಭಜಯತಿರಾಜ ಸ್ತೋತ್ರಂ 


ಭಜ ಯತಿರಾಜಂ ಭಜ ಯತಿರಾಜಂ ಭಜ ಯತಿರಾಜಂ ಭವ 
(ಇದನ್ನು ಪ್ರತಿಯೊಂದೂ ಶ್ಲೋಕದ ಕೊನೆಯಲ್ಲಿ ಅನುಸಂಧಾನ ಮಾಡ 


2 


ನೀರೋ | 


ಶು) 


£ 


ಶಿ 


ಶ್ರೀರಂಗೇಷಜಯಾಶ್ರಯಕೇತುಃ ಶ್ರಿತಜನ ಸಂರಕ್ಷಣ ಜೀವಾತುಃ | 
ಭವಭಯಜಲದೇರೇಷಹಿನೇತುಃ ಪದ್ಮುನೇತುಃ ಪ್ರಣತೌಹೇತುಃ ॥೧॥ 
ಆದೌ ಜಗದಾಧಾರಶ್ವೇಷಃ ತದನು ಸುಮಿತ್ರಾನಂದನವೇಷಃ | 
ತದುಪರಿಧೃತಹಲ ಮುಸಲ ವಿಶೇಷ ತದನಂತರ ಮಭವದ್ದುರುರೇವಃ |೨| 
ಭುಂಕ್ತೇ ವೈಷಯಿಕಂ ಸುಖಮನ್ಯಃ ಪ್ರಚಕಾಸ್ತ್ಯೇವಾನಶ್ನನ್ನನ್ಯಃ | 
ಇತಿಯನ್ವತ್ವಂ ಪ್ರಾಹವದಾನ್ಯಃ ತನ್ಮಾದಧಿಕಃ ಕೋನುವದಾನ್ಯಃ ॥೩॥ 


md 
ಯತೀಂದ್ರ ರಾಮಾನುಜ ೩೭ 


ನಷ್ಟೇನಯನೇ ಕಸ್ಕಾಲೋಕಃ ಚಿತ್ತೇಮತ್ತೇಕಸ್ಕ ವಿವೇಕಃ | 
ಕ್ಲೀಣೇಪುಣ್ಮೇಕಸ್ಸುರಲೋಕಃ ಕಾಮೇಧೂತೇಕಸ್ತವ ಶೋಕಃ ॥೪॥ 
ನಿಶಿವನಿತಾಸುಖನಿದ್ರಾಲೋಲಃ ಪ್ರಾತಃ ಪರದೂಷಣಪಟುಶೀಲಃ | 
ಅಂತರ್ಯಾಮಿ ನಿಜಾಯುಃ ಕಾಲಃ ಕಿ೦ಜಾನಾತಿ ನರಃ ಪಶುಲೀಲಃ ॥೫॥ 


ಕೇಚಿಲ್ಲೀಲಾಲಾಲಸಗತಯಃ | ಕೇಚಿದ್ಬ್ದಾಲಾಲಾಲಸಮತಯಃ | 
ಕೇಚಿಡ್ಡೋಲಾಯಿತಹತಮತಯಃ ಕೇಪಿನಸಂತ್ಯರ್ಜಿತಯತಿಪತಯಃ ॥೬॥ 


ಯಾವಾನಬಲೋಜರಯಾದೇಹಃ ತಾವಾನ್‌ಪ್ರಬಲೋ ವಿಷಯೇ ಮೋಹಃ 

ವಚಸಿ ವಿರಕ್ಷಿಶ್ಶತಿಪರಿವಾಹಃ ಮನಸಿಹಿತಸ್ತ್ವ ಪರೋಪಿ ವಿವಾಹಃ ॥೭॥ 
ಕಲುಷನಿಕಾಯಂ ಲಲನಾಕಾಯಂ ಪಶ್ಶುನ್ಮುಹ್ಯಸಿ ಸಾಯಂಸಾಯಮ್‌ | 

ಜಹಿ ಜಹಿ ಹೇಯಂ ತದ್ವ್ಯವಸಾಯಂ ಭಜನಿರಪಾಯಂ ಚರಮೋಪಾಯಮ್‌ |೮॥ 


ರಾತ್ರಿಂದಿವಮಪಿಭಿಕ್ಷಾಚರ್ಯಾ ಕಲಹಾಯ್ಕೆವಾ ಗಚ್ಛತಿಭಾರ್ಯಾ | 
ಮಧ್ಯೇಬಾಂಧವ ಸೇವಾಕಾರ್ಯ ಕಥಯಕದಾತವದೇವಸಪರ್ಯಾ ॥೯॥ 


ಅಂಧಂ ನಯನಂ ಭೂಮೌಶಯನಂ ಮಂದಂ ವಚನಂ ಮಲಿನಂ ವದನಮ್‌ | 
ತಸ್ಮಿನ್‌ ಕಾಲೇಗೋಪ್ತುಂ ಸದನಂ ವಾಂಛಸಿದತ್ತ ತನೂಜಾನಯನಮ್‌ ॥೧೦॥ 
ಕಾಲಚ್ಛದಕೃತಕುಬ್ದಕುಟೀರಃ ಸಾಯಂ ಸಂಧ್ಯಾ ಕಬಳಾಹಾರಃ | 

ವಿವಿಧ ಪಟಚ್ಚರದಾರಃ ಕ್ರೂರಃ ಕೋಪಿವಿರಿಂಚಿ ಸಮಾಹಂಕಾರಃ ॥೧೧॥ 
ಮಂತ್ರದ್ರವ್ಯವಿಶುದ್ಹೋಯಾಗಃ ಸರ್ವಾರಂಭವಿರಾಗಸ್ತ್ಯಾಗಃ | 

ಕರ್ತುಂ ಶಕ್ಕೋನಕಲೌಯೋಗಃ ಕಿಂತುಯತೀಶ ಗುಣಾಮೃತಭೋಗಃ ॥ ೧೨॥ 
ಉಪರಿಮಹೋಪಲ ವರ್ಷಾಸಾರಃ ಮಾರ್ಗೇ ಕಂಟಕ ಕರ್ದಮಪೂರಃ | 
ಕಕ್ಸೇಭಾರಶ್ಶಿರಸಿಕಿಶೋರಃ ಸುಖಯತಿ ಘೋರಃ ಕಃ ಸಂಸಾರಃ ॥೧೩॥ 
ಭಜಸಿವೃಥಾ ವಿಷಯೇಷು ದುರಾಶಾಂ ವಿವಿಧ ವಿಚಿತ್ರ ಮನೋರಥಕೋಶಾಮ್‌ | 
ಕಿಯದಪಿಲಭಸೇ ನಹಿತತ್ರೈಕಂ ಕಿಂತುವ್ರಜಸಿ ಮಹಾಂತಂ ಶೋಕಮ್‌ ॥೧೪॥ 
ಕಶ್ಚನಲೋಕೇ ಕರಪುಟಪಾತ್ರಃ ಪಾತುಂ ಸುತಮಾಶ್ರಿತ ಮಠಸತ್ರಃ | 

ತಸ್ಮಿನ್‌ ವೃದ್ದೇಸತಿಸಕಲತ್ರಃ ಶಪತಿಹಿರಂಡಾಸುತ ಇತಿಪುತ್ಯಃ ॥೧೫॥ 
ಮನುಜಪತಿಂವಾಧಿಗಧಿಪತಿಂವಾ ಜಲಜಭವಂವಾ ಜಗದಧಿಪಂವಾ | 
ಮಮತಾಹಂಕೃತಿಮಲಿನೋಲೋಕಃ ನಿಂದತಿನಿಂದತಿ ನಿಂದತ್ಕೇವ ॥೧೬॥ 


ಪಾಪಹತೋವಾಪುಣ್ಮಯುತೋವಾ ಸುರನರತಿರ್ಕಕ್‌ ಜಾತಿಗತೋವಾ | 
ರಾಮಾನುಜಪದತೀರ್ಥಾನ್‌ ಮುಕ್ತಿಂ ವಿಂದತಿ ವಿಂದತಿ ವಿಂದತ್ಕೇವ ॥೧೭[ 


p 
ಕಿಗ್ಗ 


ಯತೀಂದ್ರ ರಾಮಾನುಜ 


ಗುಣಗುಣಿನೋ ರ್ಭೆದಃ ಕಿಲನಿತ್ಯಃ ಚಿದಚಿದ್ದ್ದಯ ಪರಭೇದಸ್ಸತ್ಯಃ | 
ತದ್ದ್ವಯದೇಹೋ ಹರಿರಿತಿ ತತ್ತ್ವಂ ಪಶ್ಶವಿಶಿಷ್ಟಾದ್ವೈತಂ ತತ್ತ್ವಮ್‌ ॥೧೮॥ 
ಯತಿವತಿಪದಜಲಕಣಿಕಾಸೇಕಃ ಚತುರಕ್ಷರಪದಯುಗ್ಮವಿವೇಕಃ | 
ಯನ್ಮತುಸಾಲನಗರ್ಯವಲೋಕಃ ತಸ್ಕಪದೇನ ಹತೋ ಯಮಲೋಕಃ ೧೯॥ 
ತಯನಸರ್ವಂ ಚಿದಚಿದ್ರೂಪಂ ತನುರಿತಿತಸ್ಮ ಹರೇರನುರೂಪಮ್‌ | 

ತ್‌ ಕಸ್ಮಿತ್‌ ಕಲಯಸಿಕೋಪಂ ಪಶ್ಚಾತ್‌ ಭಜಸಿದುರಾಪಂ ತಾಪಮ್‌ ||೨೦| 
ಯಶ್ಚತುರಕ್ಷರಮಂತ್ರ ರಹಸ್ಯಂ ವೇದ ತಮೇವ ವೃಣೀಹಿ ಸದಸ್ಕಮ್‌ | 

ತ ರಣದ್ವಯದಾಸ್ಕ ಮುಪಾನ್ಯಂ ತದ್ವೀಪರೀತಂ ಮತಮಪಹಾಸ್ಕಮ್‌ |೨೧] 


ಇತ್ತಿ 


ks 


Gl 
3 


[| 


ಇ. 
₹೩. 


1 


ಪ ವಕುಲಗುಣದೂಷಣಚಿಂತಾಂ ಮಾಕುರುನಿಜಕುಲಶೀಲಾಹಂತಾಮ್‌ | 
ಯತಿವತಿರೇವಹಿ ಗುರುರೇತೇಷಾಂ ಇತಿಜಾನೀಹಿ ಮಹತ್ತ್ವಂ ತೇಷಾಮ್‌ ॥೨೨॥ 
ವಿದ್ಮಾನಿಪುಣಾವಯಮಿತ್ಕನ್ಮೇ ಹೃದ್ಯಾಧನಿನೋವಯಮಿತ್ಕನ್ನೇ | 
ಸುತ್ಕುಲಜಾತಾ ವಯಮಿತ್ಮನ್ಯೇ ತೇಷುಕಲಿಂ ವರಿಪೂರ್ಣಂಮನ್ಮೇ ॥೨೩॥ 
ಯಮಕಿಂಕರಕರಶೂಲೇಲೋಲೇ ಪತದಭಿಘಾತವಿಫಾಲೇ ಫಾಲೇ | 
ದಹತಿತನುಂ ಪ್ರತಿಕೂಲೇ ಕಾಲೇ ಕಂ ರಮಯಸಿ ತತ್ಕಾಲೇ ಬಾಲೇ ॥೨೪॥ 
ಸುಮನುಕುಮಾರಂ ಶೋಭಿತಮಾರಂ ರತಿಸುಖಸಾರಂ ಯುವತಿ ಶರೀರಮ್‌ | 
ಗತಜೀವಿತಮತಿಘೋರವಿಕಾರಂ ದೃಷ್ಟ್ವಾ ಗಚ್ಛಸಿದೂರಂ ದೂರಮ್‌ ॥೨೫॥ 
ನರವಾಹನಗಜತುರಗಾರೂಢಾಃ ನಾರೀಸುತ ಪೋಷಣಗುಣಗೂಢಾಃ | 
ನಾನಾರಂಜಕ ವಿದ್ಯಾಪ್ರೌಢಾಃ ನಾಗರಿಕಾಃ ಕಿಂ ಯತಯೋ ಮೂಢಾಃ ॥೨೬॥ 


Ko 
st 


3 
ತ್ಯೆ 


ಯಸ್ಕಮುಖಸ್ತಾಯತಿಪತಿಸೂಕ್ತಿಃ ತನ್ಮಕರಸ್ಹಾವಿಲನತಿಮುಕ್ತಿಃ | 

ನರಕೇಪತಿತಂ ನವನವಯುಕ್ತಿಃ ನಹಿರಕ್ಷತಿ ಸಾಮಾನ್ಯ ನಿರುಕ್ತಿಃ ॥೨೭॥ 

ಶ್ರುತಿ ಶಿರಸಾಮತ್ಮಂತವಿದೂಷ್ಯಂ ಸೂತ್ರಾನಭಿಮತಮತಿವೈದೂಷ್ಯಮ್‌ | 
ಪ್ರಧಮಮಮಂಗಳಮನ್ಯತವಿಶೇಷ್ಯಂ ಪ್ರಲಪಸಿಕಿಂಪ್ರಾಕೃತಕೃತಭಾಷ್ಕಮ್‌ ॥೨೮॥ 
ತನ್ಯರಜಾರವಿದೂಷಣಧೂರ್ತಾಃ ಮಸ್ಕರಿಮೌನಿ ದಿಗಂಬರವೃತ್ತಾಃ | 
ಗುಪ್ತನತೀಸುತ ಧನಮದಮತ್ತಾಃ ಗುರವಃ ಕಿಂ ಪರವಂಚಕ ಚಿತ್ತಾಃ ॥೨೯॥ 
ಕಾಂತಿಮತೀಸುಕುಮಾರ ಕುಮಾರಂ ಕೇಶವಸಿಂಹ ಕಿಶೋರಮುದಾರಮ್‌ | 
ರಾಮಾನುಜಮಹಿರಾಡವತಾರಂ ಮೂಕಾಂಧಾನಪಿಮೋಕ್ಸಯಿತಾರಮ್‌ ॥೩೦॥ 


ಕಾಪಾಯಾಂಬರ ಕವಚಿತಗಾತ್ರಂ ಕಲಿತ ಕಮಂಡಲುದಂಡ ಪವಿತ್ರಮ್‌ | 
ವಿಧ್ಯತ ಶಿಖಾಹರಿಣಾಜಿನಸೂತ್ರಂ ವ್ಯಾಖ್ಯಾತದ್ವೈಪಾಯನ ಸೂತ್ರಮ್‌ ॥೩೧॥ 


ಯತೀಂದ್ರ ರಾಮಾನುಜ ರ 


ಯಾಮುನಪೂರ್ಣ ಕೃಪೋಜ್ವಲಗಾತ್ರಂ ರಾಮಾಬ್ದಾಕ್ಸ ಮುನೀಕ್ಷಣ ಪಾತ್ರಮ್‌ | 


ಕೋಮಲಶಠರಿಪು ಪದಯುಗ ಮಾತ್ರಂ ಶ್ರೀ ಮಾಧವ ಸೇನಾಪತಿ ಮಿತ್ರಮ್‌ ॥೩೨॥ 

ಸಾಲಗ್ರಾಮೇಸರ್ವಹಿತಾರ್ಥಂ ಯೇವಾಸ್ದಾಪಿಗುರೊಃ ಪದತೀರ್ಥಮ್‌ | 

ತತ್ಕುಲದೈವತಮಿಹ ಪುರುಷಾರ್ಥಂ ಸಕಲೋಪಾಯಾಧಿಕ ಪರಮಾರ್ಥಮ್‌ |೩೩॥ 

ಪ್ರವಚನಶಕ್ತಃ ಪ್ರಜ್ಞಾಯುಕ್ತಃ ಪರಹಿತಸಕ್ತಃ ಪರಮವಿರಕ್ತಃ | 

ನಾನಾ ದೈವತ ಭಕ್ತೋಪೃ್ಯಕ್ತಃ ನಭವತಿ ಮುಕ್ತೋ ನಭವತಿಮುಕ್ತಃ ॥೩೪॥ 

ಸಂತ್ಯಜಸಕಲಮುಪಾಯಾ ಚರಣಂ ವ್ರಜರಾಮಾನುಜ ಚರಣೌ ಶರಣಮ್‌ | 

ಪಶ್ಮಸಿತಮಸಃ ಪಾರಂ ನಿತ್ಮಂ ಸತ್ಯಂ ಸತ್ಯಂ ಪುನರಪಿ ಸತ್ಯಮ್‌ ॥೨೫॥ 

ಭಗವದ್ರಾಮಾನುಜಷಡ್ವಿಂಶಃ ಸಾಲಗ್ರಾಮಗುರೂತ್ತಮ ವಂಶ್ಯಃ | 

ಕೌಂಡಿನ್ಮಃ ಕವಿರಾಹ ಪವಿತ್ರಂ ರಂಗಾರ್ಯೋಯತಿರಾಜ ಸ್ತೋತ್ರಮ್‌ ॥೩೬॥ 
(೪11?) ರಾಮಾನುಜ ಅಷ್ಟೋತ್ತರಶತನಾಮ ಸ್ತೋತ್ರಂ 

ರಾಮಾನುಜೋ ಪುಷ್ಕರಾಕ್ಷೋಯತೀಂದ್ರಃ ಕರುಣಾಕರಃ | 

ಕಾಂತಿಮತ್ಕಾತ್ಮಜಃ ಶ್ರೀಮಾನ್‌ ಲೀಲಾಮಾನುಷ ವಿಗ್ರಹಃ ॥೧॥ 

ಸರ್ವಶಾಸ್ತ್ರಾರ್ಥತತ್ತ್ವ್ವಜ್ಞಃ ಸರ್ವಜ್ನ್ಞಸ್ಸಜ್ಜನಪ್ರಿಯಃ | 

ನಾರಾಯಣ ಕೃಪಾಪಾತ್ರಃ ಶ್ರೀಭೂತಪುರನಾಯಕಃ |೨| 

ಅನಘೋ ಭಕ್ತಮಂದಾರಃ ಕೇಶವಾನಂದವರ್ಧನಃ | 

ಕಾಂಚೀಪೂರ್ಣ ಪ್ರಿಯಸಖಃ ಪ್ರಣತಾರ್ತಿ ವಿನಾಶನಃ ॥೨॥ 

ಪುಣ್ಯ ಸಂಕೀರ್ತನಃ ಪುಣ್ಯಃ ಬ್ರಹ್ಮರಾಕ್ಷಸಮೋಚಕಃ | 

ಯಾದವಾಪಾದಿತಾಪಾರ್ಥ ವೃಕ್ಷಚ್ಛೇದ ಕುಠಾರಕಃ ॥೪॥ 


ಅಮೋಘೋ ಲಕ್ಷ್ಮಣಮುನಿಃ ಶಾರದಾ ಶೋಕನಾಶಕಃ | 
ನಿರಂತರ ಜನಾಜ್ಞಾನ ನಿರ್ಮೋಚನ ವಿಚಕ್ಸಣಃ |೫| 
ವೇದಾಂತದ್ವಯ ಸಾರಜ್ಞಃ ವರದಾಂಬುಪ್ರದಾಯಕಃ | 
ಪರಾಭಿಪ್ರಾಯ ತತ್ತ್ವಜ್ಞೋ ಯಾಮುನಾಂಗುಳಿ ಮೋಚಕಃ ॥೬॥ 
ದೇವರಾಜ ಕೃಪಾಲಬ್ಧ ಷಡ್ವಾಕ್ಕಾರ್ಥ ಮಹೋದಧಿಃ | 
ಪೂರ್ಣಾಯ ಲಬ್ಧ ಸನ್ಮಂತ್ರಃ ಶೌರಿಪಾದಾಬ್ದಷಟ್ಟದಃ ॥೭॥ 
ತ್ರಿದಂಡ ಧಾರೀ ಬ್ರಹ್ಮಜ್ಞೋ ಬ್ರಹ್ಮಧ್ಯಾನ ಪರಾಯಣಃ | 
ರಂಗೇಶ ಕೈಂಕರ್ಯರತೋ ವಿಭೂತಿದ್ವಯನಾಯಕಃ ॥೮]| 


ಗೋಷ್ಠೀಪೂರ್ಣ ಕೃವಾಲಬ್ದ ಮಂತ್ರರಾಜ ಪ್ರಕಾಶಕಃ | 
ವರರಂಗಾನುಕಂವಾತ್ತ ದ್ರಾವಿಡಾಮ್ನಾಯ ಪಾರಗಃ ॥೯॥ 
ಮಾಲಾಧರಾರ್ಯನುಜ್ಞಾತ ದ್ರಾವಿಡಾಮ್ನಾಯ ತತ್ತ್ವಧೀಃ | 
ಚತುನ್ಸಪ್ತತಿಶಿಮ್ಠಾಡ್ಯಃ ಪಂಚಾಚಾರ್ಯ ಪದಾಶ್ರಯಃ ॥೧೦॥ 
ವ್ರಪೀತ್ರಿ ವಿಷತೀರ್ಥಾಂಭಃ ಪ್ರಕಟೀಕೃತ ವೈಭವಃ | 
ಪ್ರಣತಾರ್ತಿಹರಾಚಾರ್ಯ ದತ್ತ ಭಿಕ್ಸೈಕ ಭೋಜನಃ ॥೧೧॥ 
ವವಿತ್ರೀಕೃತ ಕೂರೇಶೋ ಭಾಗಿನೇಯಸ್ವಿದಂಡಕಃ | 

ಕೂರೇಶ ದಾಶರಥ್ಕಾವಿ ಚರಮಾರ್ಥ ಪ್ರದಾಯಕಃ ॥ ೧೨॥ 
ರಂಗೇಶ ವೆಂಕಟೇಶಾದ್ರಿ ಪ್ರಕಟೀಕೃತ ವೈಭವಃ | 
ದೇವರಾಜಾರ್ಚನರತೋ ಮೂಕಮುಕ್ತಿಪ್ರದಾಯಕಃ ॥೧೩॥ 
ಯಜ್ಞಮೂರ್ತಿ ಪ್ರತಿಷ್ಠಾತಾ ಮನ್ನಾಥೋ ಧರಣೀಧರಃ | 
ವರದಾಚಾರ್ಯ ಸದ್ಬಕ್ತೋ ಯಜ್ಞೇಶಾರ್ತಿ ವಿನಾಶಕಃ ॥೧೪॥ 
ಅನಂತಾಭೀಷ್ಠ ಫಲದೋ ವಿಠಲೇಂದ್ರ ವ್ರಪೂಜಿತಃ | 
ಶ್ರೀಶೈಲಪೂರ್ಣ ಕರುಣಾ ಲಬ್ದ ರಾಮಾಯಣಾರ್ಥಕಃ ॥೧೫॥ 
ಪ್ರಪತ್ತಿ ಧರ್ಮೆಕರತೋ ಗೋವಿಂದಾರ್ಯ ಪ್ರಿಯಾನುಜಃ | 
ವ್ಯಾಸನೂತ್ರಾರ್ಥ ತತ್ತ್ವ್ಯಜ್ಞೋ ಬೋಧಾಯನ ಮತಾನುಗಃ ॥೧೬॥ 
ಶ್ರೀಭಾಷ್ಕಾದಿ ಮಹಾಗ್ರಂಥಕಾರಕಃ ಕಲಿನಾಶನಃ | 

ಅದ್ವೈತ ಮತವಿಚ್ಛೇತ್ತಾ ವಿಶಿಷ್ಟಾದ್ವೈತ ಪಾರಗಃ ॥೧೭॥ 

ಕುರಂಗ ನಗರೀ ಪೂರ್ಣಮಂತ್ರ ರತ್ನೋವದೇಶಕಃ | 
ವಿನಾಶಿತಾಖಿಲಮತಃ ಶೇಷೀಕೃತ ರಮಾಪತಿಃ ॥೧೮॥ 

ಪ್ರತ್ರೀಕೃತ ಶಠಾರಾತಿಃ ಶಠಜಿತ್‌ ಯಣಮೋಚಕಃ | 

ಭಾಷಾದತ್ತ ಹಯಗ್ರೀವೋ ಭಾಷ್ಕಕಾರೋಮಹಾಯಶಾಃ ॥೧೯॥ 
ಪವಿತ್ರೀ ಕೃತ ಭೂಭಾಗಃ ಕೂರ್ಮನಾಥ ಪ್ರಕಾಶಕಃ | 
ಶ್ರೀವೆಂಕಟಾಚಲಾಧೀಶ ಶಂಖ ಚಕ್ರ ಪ್ರದಾಯಕಃ ॥೨೦॥ 
"ವೆಂಕಟೇಶಶ್ವಶುರಃ ಶ್ರೀರಮಾ ಸಖ ದೇಶಿಕ: | 

'ಪಾಮಾತ್ರ ಪ್ರಸನ್ನಾರ್ಯೋ ಗೋಪಿಕಾ ಮೋಕ್ಸದಾಯಕಃ |॥೨೧॥ 
ಸಮೀಚೀನಾರ್ಯ ಸಚ್ಚಿಷ್ಯಃ ಸತೃತೋ ವೈಷ್ಣವ ಪ್ರಿಯಃ | 
ಕ್ರಿಮಿಕಂಠ ನೃಪಧ್ವಂಸೀ ಸರ್ವಮಂತ್ರಮಹೋದಧಿಃ ॥೨೨] 


eth (OW 


ಯತೀಂದ್ರ ರಾಮಾನುಜ 
ಅಂಗೀಕೃತಾಂದ್ರ ಪೂರ್ಣಾರ್ಕೋ ಸಾಲಗ್ರಾಮ ಪ್ರತಿಷ್ಠಿತಃ | 
ಶ್ರೀಭಕ್ತಗ್ರಾಮ ಪೂರ್ಣೇಶೋ ವಿಷ್ಣುವರ್ಧನ ರಕ್ಷಕಃ ॥೨೩॥ 
ಜೈನಧ್ವಾಂತ ಸಹಸ್ರಾಂಶು ಶ್ಯೇಷ ರೂಪ ಪ್ರದರ್ಶಕಃ | 
ನಗರೀಕೃತ ವೇದಾದ್ರಿಃ ಡಿಲ್ಲೀಶ್ವರ ಸಮರ್ಚಿತಃ ॥೨೪॥ 
ನಾರಾಯಣ ಪ್ರತಿಷ್ಠಾತಾ ಸಂಪತ್ಪುತ್ರ ವಿಮೋಚಕಃ | 
ಸಂಪತ್ಕುಮಾರ ಜನಕಃ ಸಾಧುಲೋಕ ಶಿಖಾಮಣಿ: ॥ ೨೫॥ 
ಸುಪ್ರತಿಷ್ಠಿತ ಗೋವಿಂದರಾಜಃ ಪೂರ್ಣಮನೋರಥಃ । 
ಗೋದಾಗ್ರಜೋ ದಿಗ್ವಿಜೇತಾ ಗೋದಾಭೀಷ್ಟ ಪ್ರಪೂರಕಃ ॥೨೬[ 
ಸರ್ವಸಂಶಯ ವಿಚ್ಛೇತ್ತಾ ವಿಷ್ಣು ಲೋಕ ಪ್ರದಾಯಕಃ | 
ಆವ್ಕಾಹತ ಮಹದ್ವರ್ತ್ಮಾ ಯತಿರಾಜೋ ಜಗದ್ಗ್ದುರುಃ ॥|೨೭| 

(2) . ಶ್ರೀಭಾಷ್ಯಕಾರ ಮಂಗಳಂ 
ಶ್ರೀಪರಾಂಕುಶ ಪಾದಾಬ್ದ ಸುರಭೀಕೃತಮೌಳಯೇ | 
ಶ್ರೀವತ್ಸ ಚಿಹ್ನನಾಥಾಯ ಯತಿರಾಜಾಯ ಮಂಗಳಂ | 
ನಾಥ ಪದ್ಮಾಕ್ಷರಾಮಾರ್ಯ್ಕ ಪಾದಪಂಕಜ ಸೇವಿನೇ | 
ಸೇವ್ಮಾಯ ಸರ್ವಯಮಿನಾಂ ಯತಿರಾಜಾಯ ಮಂಗಳಂ ॥ 
ಪೂರ್ಣಾಯ ಪೂರ್ಣ ಕರುಣಾ ಪಾತ್ರಾಯಾಮಿತ ತೇಜಸೇ | 
ಮಾಲಾಧರ ಪ್ರಿಯಾಯಾಸ್ತು ಯತಿರಾಜಾಯ ಮಂಗಳಂ | 
ಸಂಸೇವ್ಯ ಯಾಮುನಾಚಾರ್ಯಮೇಕಲವ್ಕೋಸ್ಮಹಂಗುರೋಃ | 
ಅನ್ಯನ್ನೇತಿವದೇನ್ನಿತ್ಯಂ ಯತಿರಾಜಾಯ ಮಂಗಳಂ/ 
ಶ್ರೀಕಾಂಚೀಪೂರ್ಣ ಮಿಶ್ರೋಕ್ತರಹಸ್ಕಾರ್ಥವಿದೇಸದಾ | 
ದೇವರಾಜ ಪ್ರಿಯಾಯಾಸ್ತು ಯತಿರಾಜಾಯ ಮಂಗಳಂ ॥ 
ಶ್ರೀಮದ್ದೋಷ್ಠೀ ಪುರೀ ಪೂರ್ಣ ದಿವ್ಕಾಜ್ಞಾಕುರ್ವತೇಮುದಾ | 
ಶ್ಲೋಕಾರ್ಥಂ ಕುರ್ವತೇತಸ್ಮೈಯತಿರಾಜಾಯ ಮಂಗಳಂ | 
ಕೂರೇಶ ಕುರುಕಾನಾಥ ದಾಶರಥ್ಮಾದಿ ದೇಶಿಕಾಃ | 
ಯಚ್ಛಿಷ್ಕಾ ಭಾಂತಿತೇತಸ್ಮೈ ಯತಿರಾಜಾಯ ಮಂಗಳಂ ॥ 
ಚರಮ ಶ್ಲೋಕ ತತ್ತ್ಯಾರ್ಥಂ ಜ್ಞಾತ್ವಾರ್ಯಾಜ್ಞಾಂ ವಿಲಂಘ್ಮಚ | 
ದದತೇತ ಸ್ಪೃಕೀಯೇಭ್ಯೋ ಯತಿರಾಜಾಯ ಮಂಗಳಂ | 


ಯತೀಂದ್ರ ರಾಮಾನುಜ 
ಶ್ರೀಶೈಲ ಪೂರ್ಣಕೃಪಯಾ ಶ್ರೀರಾಮಾಯಣಮರ್ಥಕಃ | 
ಭಕ್ತ್ಯಾಯೇನ ಶ್ರುತಂತನ್ಮೈ ಯತಿರಾಜಾಯ ಮಂಗಳಂ ॥ 


ಶಂಕರಾದಿ ವಿದೃಷ್ಟೀನಾಂ ಬಾಹ್ಮಾನಾಂ ನಿಧನಾಯಚ | 
ಶ್ರೀಭಾಷ್ಕಂ ಕುರ್ವತೇ ತಸ್ಮೈ ಯತಿರಾಜಾಯ ಮಂಗಳಂ ॥ 
ಕುರ್ವನ್ನುವನಿಷದ್ಬಾಷ್ಕಂ ಜಗದ್ರಕ್ಷಾಂ ಕರೋತಿಯಃ | 
ದಯಯಾ ಪರತಂತ್ರಾಯ ಭಾಷ್ಕಕಾರಾಯ ಮಂಗಳಂ | 
ದ್ರವಿಡೋಪನಿಷದ್ವ್ಯಾಖ್ಮಾಂ ವದೇತಿ ಮದನುಜ್ಯಯಾ | 
ಶಾಸತೇಕುರುಕೇಶಂ ತಂ ಭಾಷ್ಕಕಾರಾಯ ಮಂಗಳಂ || 
ಗತ್ವಾತು ಶಾರದಾ ಪೀಠಂ ವೃತ್ತಿಂ ಬೋಧಾಯನಸ್ಕಚೆ | 
ಅವಲೋಕ್ಕಾಗತಾಯಾಸ್ತು ಭಾಷ್ಕಕಾರಾಯ ಮಂಗಳಂ | 
ವರಮಾಣು ಮೃಷಾವಾದಿ ವಾದ ಸಂಹಾರ ಕಾರಿಣೇ | 
ತಸ್ಮೈ ಭಗವತೇ ಶ್ರೀಮತ್‌ ಭಾಷ್ಯಕಾರಾಯ ಮಂಗಳಂ | 
ಶ್ರೀಮತ್ಕುರಂಗಪೂರ್ಣಾಯ ಶ್ರೀಭಾಷ್ಕಂ ವದತೇಸ್ವಕಂ | 
ಪಿತ್ರೇ ಸಂಪತ್ಸುತಸ್ಕಾಪಿ ಭಾಷ್ಕಕಾರಾಯ ಮಂಗಳಂ ॥ 
ದತ್ವಾವೃಷಗಿರೀಶಸ್ಕ ಶಂಖ ಚಕ್ರೇರಮಾಪತೇ | 

ಪರಮ ಪ್ರೀತಿಯುಕ್ತಾಯ ಭಾಷ್ಕಕಾರಾಯ ಮಂಗಳಂ | 
ಸಂನ್ಕಾಸಂ ಕುರ್ವತೇ ಕಾಂಚ್ಯಾಮನಂತ ಸರಸೀತಟೇ | 
ವರದೇಸ್ಮಸ್ತಭಾರಾಯ ಭಾಷ್ಕಕಾರಾಯ ಮಂಗಳಂ ॥ 
ಶ್ರೀಮನ್ಮಹಾಭೂತಪುರೀ ಶ್ರೀಮತ್ಕ್ಯೇಶವಯಜ್ವನಃ | 
ಕಾಂತಿಮತ್ಕಾಂ ಪ್ರನೂತಾಯ ಯತಿರಾಜಾಯ ಮಂಗಳಂ ॥ 
ಶೇಷೋವಾ ಸೈನ್ಯನಾಥೋವಾ ಶ್ರೀಪತಿರ್ವೆತಿ ನಾತ್ಚಿಕ್ಕೆಃ | 
ವಿತರ್ಕಾಯ ಮಹೋಪ್ರಾಜ್ಞೆರ್ಯತಿರಾಜಾಯ ಮಂಗಳಂ | 
ಪ್ರಕೃಷ್ಟಗುಣ ಪೂರ್ಣಾಯ ವ್ರಾಪ್ಕಾಯ ಸ್ಟಾಂಘ್ರಿ ಸೇವಿನಾಂ | 
ಪ್ರಪನ್ನಸಾರ್ಥವಾಹಾಯ ಯತಿರಾಜಾಯ ಮಂಗಳಂ | 
ಪ್ರಾಚೀನಾನಾಂ ಸುಪಕ್ಕಾನಾಂ ಫಲಾಯತಪಸಾಂನೃಣಾಂ | 
ಜಗಜ್ಜೀವಾತವೇ ಭೂಯಾತ್‌ ಯತಿರಾಜಾಯ ಮಂಗಳಂ | 


ವೇದಾತ್ಮಕ ಪ್ರಮಾಣೇನ ನಾತ್ಚಿಕ್ಕೆಶ್ಚ ಪ್ರಮಾತೃಭಿಃ | 
ಪ್ರಮೇಯೇನ ಸಹ ಶ್ರೀಮಾನ್‌ ವರ್ಧತಾಂ ಯತಿ ಶೇಖರಃ | 


ಯತೀಂದ್ರ ರಾಮಾನುಜ 


(ಸ) ಯತಿರಾಜ ಮಂಗಳ 
ಏನುಮಹಿಮೆಯೊ ನಿನ್ನ ಪಾಡಲಳವೇ ಸ್ಟಾಮಿ 
ಯತಿರಾಜ ಯತಿರಾಜ ಜಯಮಂಗಳಂ | 
ಯತಿರಾಜ ಯತಿರಾಜ ಶುಭಮಂಗಳಂ | 


ಭೂತಪುರಿಯಲಿ ಹುಟ್ಟಿ ಕಂಚಿಯಲಿ ಕಲಿತು 
ಯಾದವರ ಅವ ಕೃಪೆಗೆ ಅನವರತವಾದೆ ॥ 
ಕಾಂಚಿ ಪೂರ್ಣರ ಕೂಡಿ ವರದರಾಜನ ಸೇರಿ 
ತತ್ತ್ವವನು ನೀ ಅರಿತೆ ವಿಶಿಷ್ಟಾದ್ವೈತದ ॥ 


ದೀನದಲಿತರ ಸೇವೆ ಮಾಡಲೆಂದೇ ಸ್ವಾಮಿ 
ಸಂಸಾರವ ತೊರೆದು ಸಂನ್ಕಾಸಿಯಾದೆ | 
ದೇಶ ಸುತ್ತುತ ಬಂದೆ ಕೋಶ ಓದುತ ನಿಂದೆ 
ಪಾಮರರ ಕಣ್ಣೀರ ಒರೆಸ ಬಂದೆ ॥ 


ಗೋಷ್ಠಿಪೂರ್ಣರ ಕೂಡಿ ರಹಸ್ಯ ಮಂತ್ರವ ಅರಿತು 
ತವಕದಲಿ ಬಂದು ಗೋಪುರವ ಹತ್ತಿ ನಿಂದೆ | 

ಬನ್ನಿ ಬನ್ನಿ ಎಂದು ದೀನದಲಿತರ ಕರೆದೆ 

ಗುಟ್ಟು ರಟ್ಟನೆ ಮಾಡಿ ಮುಕ್ತಿಗೆಂದು ॥ 


ರಾಮನಾಥನ ಕಂಡೆ ಕಾವೇರಿಯಲಿ ಮಿಂದೆ 
ಗಾಯತ್ರಿಶಿಲೆಏರಿ ಜಪವಗೈದೆ | 
ಸಾಲಿಗ್ರಾಮಕೆ ಬಂದೆ ನಾರಸಿಂಹನ ಕಂಡೆ 
ಶ್ರೀಪಾದತೀರ್ಥ ತಂದೆ ಯತಿರಾಜ ॥ 


ತೊಂಡನೂರಿಗೆ ಬಂದೆ ಬಿಟ್ಟಿದೇವನ ಕಂಡೆ 
ಶಿಷ್ಕನಾಗಲು ರಾಜ ವಿಷ್ಣುವರ್ಧನ ಎಂದೆ | 
ರೈತರೆಲ್ಲರು ಬಂದು ನೀರು ಬವಣೆಯ ಪೇಳೆ 
ಅವರೊಡನೆ ಕೆರೆಕಟ್ಟಿ ಹರುಷ ತಂದೆ | 


ಕೇಶವನ ಗುಡಿಯಲಿ ವೇಲಾಪುರಿಯಲ್ಲಿ 
ಶಾಸನವನ ಬರೆಸಿ ಸಾಕ್ಷಿಯನು ಇರಿಸಿ | 
ಕುಲವೆಲ್ಲ ಒಂದೆ ಕೇಶವನು ತಂದೆ 
ಕೈಚಾಚಿ ಮುಂದೆ ಬನ್ನಿ ಬನ್ನಿ ಎಂದೆ [ 


ಮೇಲುಕೋಟೆಗೆ ಬಂದು ಚೆಲುವ ನಾರಣನ ಕಂಡು 
ಗುಡಿಕಟ್ಟಿ ಪೂಜಿಸಿದ ಕೀರ್ತಿ ನಿನ್ನದು | 


ಲಲ ಯತೀಂದ್ರ ರಾಮಾನುಜ 


ಡಿಲ್ಲಿ ಯಾತ್ರೆಯ ಮಾಡಿ ಶೆಲ್ವಪಿಳ್ಳೆಯ ತಂದು 
ಅಂತ್ಯಜರ ಅಪ್ಪಿ ಕರೆತಂದ ವಿಜಯ ನಿನದು ॥ 


ಭಕ್ತಿಯೇ ಮುಕ್ತಿಗೆ ಸಾಧನವು ನಮಗೆಂದು 
ಅವತರಿಸಿದಾ ನಿನ್ನ ಲೀಲೆ ಹಿರಿದು | 
ಜಗವನುದ್ದರಿಸ ಬಂದೆ ಯತಿರಾಜಸ್ಟಾಮಿ 
ಶರಣು ಶರಣು ಎನುತಿಹರು ಭಕುತ ವೃಂದ ॥ 


ಆದಿಶೇಷನು ನೀನೆ ಲಕ್ಷ್ಮಣ ಬಲರಾಮ ನೀನೆ 
ಕೋಯಿಲಣ್ಣನು ನೀನೇ ಗೋದಾಗ್ರಜ | 
ಇನಿತು ಪೆಸರನು ಪೊತ್ತು ಕಣ್ಣ ಪಾರ್ಥರ ಕೈಲಿ 
ಮಂಗಳವ ಪಾಡಿಸಿದ ಕೀರ್ತಿ ನಿನದು | 

ಏನು ಮಹಿಮೆಯೊ ನಿನ್ನ ವಾಡಲಳವೇ ಸ್ವಾಮಿ 
ಯತಿರಾಜ ಯತಿರಾಜ ಜಯ ಮಂಗಳ 
ಯತಿರಾಜ ಯತಿರಾಜ ಶುಭಮಂಗಳ | 


ಕಾಲೇವರ್ಷತು ವಾಸವಃ ಕ್ಲಿತಿ ಭುಜೋರಕ್ಬಂತು ಸಮ್ಮಕ್‌ ಮಹೀಂ 
ಸರ್ವೇಸಂತು ನಿರಾಮಯಾಶ್ಚಕೃತಿನಃ ಸತ್ಪೋತ್ತರಾಃ ಪ್ರಾಣಿನಃ | 
ಪ್ರಣ್ಕಾಲೋಕಮಿದಂ ಪುನಾತು ಭಗವವದ್ದಕ್ತಿಃ ಚಿರಸ್ಡಾಯಿನೀ 
ಮಾಲಾವದ್ಮತಿಶೇಖರನ್ಮೆ ವಿಹರತ್ವಾಜ್ಞಾ ನೃಣಂ ಮೂರ್ಥಸು ॥ 


೧೩. ರಾಮಾನುಜರ ಗುರು-ಶಿಷ್ಯ ಪರಂಪರೆ 
೧. ರಾಮಾನುಜರ ಗುರು ಹರಂಪರೆ 
ಶ್ರೀಮನ್ನಾರಾಯಣ-ಶ್ರೀಮಹಾಲಕ್ಷ್ಮಿ-ವಿಷ್ಟಕ್ಸೇನ-ನಮ್ಮಾಳ್ಚಾರ್‌ (ಶಠಗೋವ) - 
ನಾಥಮುನಿ - ಪುಂಡರೀಕಾಕ್ಷ (-ಉಯ್ಯಕ್ಕೊಂಡಾರ್‌), ರಾಮಮಿಶ್ರ (ಮಣಕ್ಕಾಲ್‌ ನಂಬಿ) 
- ಯಾಮುನಾಚಾರ್ಕ (ಆಳವಂದಾರ್‌) - ಮಹಾಪೂರ್ಣ (ಪೆರಿಯನಂಬಿ) - ರಾಮಾನುಜ 
(ಎಂಬೆರುಮಾನಾರ್‌) 
೨. ರಾಮಾನುಜರ ಶಿಷ್ಯ ಪರಂಪರೆ 
ರಾಮಾನುಜರನ್ನೇ ಅನುಸರಿಸುವ ದೇಶಿಕ (ವಡಗಲೆ) ಮತ್ತು ಜೀಯರ್‌ (ತೆಂಗಲೆ) ಎಂಬ 
ಎರಡು ಸಂಪ್ರದಾಯಗಳು ಬೆಳೆದು ಬರುತ್ತಿವೆ. ಅವುಗಳ ಗುರುಪರಂಪರೆ ಹೀಗಿದೆ: 


. ರಾಮಾನುಜ - ತಿರುಕ್ಕುರುಹೈಪ್ಪಿರಾನ್‌ಪಿಳ್ಳಾನ್‌ - ವಿಷ್ಣುಚಿತ್ತ(ಎಂಗಳಾಳ್ವಾನ್‌) - 


ಯತೀಂದ್ರ ರಾಮಾನುಜ ೪೫ 


ವತ್ಸ ವರದಾಚಾರ್ಯ (ನಡಾದೂರಮ್ಮಾಳ್‌) - ಆತ್ರೇಯ ರಾಮಾನುಜ - ವೇದಾಂತ ದೇಶಿಕ 
(ತೂಪ್ಪೆಲ್‌ ಪಿಳ್ಳೈ) ಇವರು ವಡಗಲೆ ಸಂಪ್ರದಾಯದ ಮುಖ್ಯ ಆಚಾರ್ಯರುಗಳು. 


ರಾಮಾನುಜರ ಶ್ರೀಭಾಷ್ಯಗ್ರಂಥವನ್ನು ಕಾಲಕ್ಷೇಪ ಮಾಡುವಾಗ ವಾತ್ಸ್ಯವರದಾಚಾರ್ಯರು 
ಹೇಳಿದ ಅರ್ಥ ವಿಶೇಷವನ್ನು ಸಂಗ್ರಹಿಸಿ ಸುದರ್ಶನಾಚಾರ್ಕರು ರಚಿಸಿದ "ಶ್ರುತ ಪ್ರಕಾಶಿಕಾ' 
ಎಂಬ ವಿವರಣ ಗ್ರಂಥಕ್ಕೆ ವೇದಾಂತ ದೇಶಿಕರು ಹೆಚ್ಚು ಪ್ರಾಮುಖ್ಯ ನೀಡಿದ್ದಾರೆ. 


1. ರಾಮಾನುಜ - ಕೂರತ್ತಾಳ್ವಾನ್‌- ಗೋವಿಂದ ಭಟ್ಟರ್‌ (ಎಂಬಾರ್‌) ಪರಾಶರ ಭಟ್ಟರ್‌ 
_ ನಂಜೀಯರ್‌-ನಂಪಿಳ್ಳೈ-ಪೆರಿಯವಾಚ್ಚಾನ್‌ಪಿಳ್ಳೈ-ವಡಕ್ಕುತ್ತಿರುವೀದಿಪಿಳ್ಳೈ-ಪಿಳ್ಳೆಲೋಕಾಚಾರ್ಯ- 
ತಿರುವಾಯ್ಕೊಳಿಪಿಳ್ಳೈ (ಶ್ರೀಶೈಲೇಶ) ಅಳಗಿಯಮಣವಾಳ ಜೀಯರ್‌ (ಮಣವಾಳ ಮಾಮುನಿ) 
ಇವರು ತೆಂಗಲೆ ಸಂಪ್ರದಾಯದ ಮುಖ್ಕ ಆಚಾರ್ಯರು. 


ನಮ್ಮಾಳ್ವಾರ್‌ ಅವರ ತಿರುವಾಯ್ಕೊಳಿ ಅಥವಾ ಭಗವದ್ದಿಷಯವನ್ನು ಕಾಲಕ್ಷೇಪ 
ಮಾಡುವಾಗ ನಂಪಿಳ್ಳೆಯವರು ಹೇಳಿದ ಅರ್ಥವಿಶೇಷವನ್ನು ಸಂಗ್ರಹಿಸಿ ವಡಕ್ಕುತ್ತಿರುವೀಧಿ 
ಪಿಳ್ಳೆಯವರು ರಚಿಸಿದ 'ಮುಪ್ಪತ್ತಾರಾಯಿರಪ್ಪಡಿ' ಎಂಬ ವ್ಯಾಖ್ಯಾನ ಗ್ರಂಥಕ್ಕೆ ತೆಂಗಲೆಯ 
ಮಣವಾಳ ಮಾಮುನಿಗಳು ಹೆಚ್ಚು ಪ್ರಾಮುಖ್ಯ ನೀಡಿದ್ದಾರೆ. 


ದೇಶಿಕ ಸಂಪ್ರದಾಯ ಮತ್ತು ಜೀಯರ್‌ ಸಂಪ್ರದಾಯ ಎರಡೂ ಎರಡು ಕಣ್ಣುಗಳಂತೆ 
ಬೆಳೆದು ಬಂದು ರಾಮಾನುಜ ದರ್ಶನದ ಪ್ರವರ್ತನದಲ್ಲಿ ತೊಡಗಿವೆ. ಸಂನ್ಯಾಸಿಗಳಾದ 
ಆಚಾರ್ಯರುಗಳು ಜೀಯರ್‌ ಮಠ, ಪರಕಾಲ ಮಠ, ಅಹೋಬಿಲ ಮಠ, ಆಂಡವನ್‌ ಆಶ್ರಮ 
ಇವುಗಳಲ್ಲಿ ಇದ್ದುಕೊಂಡು ಶ್ರೀವೈಷ್ಣವ ಮತವನ್ನು ಉಳಿಸಿ, ಬೆಳೆಸಿ ಪ್ರಚಾರ ಮಾಡುತ್ತಿದ್ದಾರೆ. 
ಇವರಂತೆಯೇ ಅನೇಕ ನಿಷ್ಠಾವಂತ ಗೃಹಸ್ಥರೂ ಸಹ ಸ್ವಯಮಾಚಾರ್ಯ ಪುರುಷರು 
ಎನಿಸಿಕೊಂಡು ಬಹು ಪ್ರಾಚೀನ ಕಾಲದಿಂದಲೂ ತತ್ತೋಪದೇಶ, ಸಮಾಶ್ರಯಣ ಮತ್ತು 
ಪ್ರಪತ್ತಿಗಳನ್ನು ಮಾಡುತ್ತಾ ರಾಮಾನುಜ ದರ್ಶನದ ಸಂವರ್ಧನೆಗೆ, ಆ ಮೂಲಕ ಜನರ 
ಉದ್ಧಾರಕ್ಕೆ ನೆರವಾಗುತ್ತಿದ್ದಾರೆ. 


ಪೂರ್ವಾಚಾರ್ಯರ ತತ್ವಚಿಂತನೆ, ಆಚ್ಯೆತನ್ಯಗಳಿಂದ ಪ್ರೇರಿತರಾಗಿ ಪರಿಪಾಕಗೊಂಡ ಆಚಾರ 
ಸರಣಿ, ಅದರ ಪರಿಣಾಮವಾಗಿ ಉಂಟಾದ ಜೀವನಪಲ್ಲಟ, ಇವು ತಗ ಅವಶ್ಯವಾಗಿ ಬೇಕಾಗಿವೆ. 
ಶ್ರೀವೈಷ್ಣವ ಮತದ ಈಗಿನ ಅನುಯಾಯಿಗಳು ತಮ್ಮ ಹಿಂದಿನ ಆಚಾರ್ಯರುಗಳು ಎತ್ತಿ 
ಹಿಡಿದ ತ್ಕಾಗ, ವೈರಾಗ್ಯ, ಸೇವೆ ಮುಂತಾದ ಸಾಮಾಜಿಕ ತತ್ತ್ವಗಳನ್ನು ಅನುಸರಿಸುತ್ತಿಲ್ಲ. ಜೊತೆಗೆ 
ಮತದ ಅಧ್ಯಯನ ಅಭ್ಯಾಸ ಹಾಗೂ ನಿಷ್ಠಾವಂತ ಪ್ರಾಮಾಣಿಕ ಜೀವನ ಇವೆರಡೂ 
ಜನಪ್ರಿಯತೆಯನ್ನು ಕಳೆದುಕೊಂಡಿವೆ. ಜೊತೆಗೆ ವಡಗಲೆ-ತೆಂಗಲೆ ಎಂಬ ಒಡಕುಗಳು ಹೆಚ್ಚಿವೆ. 


ಇಂದಿನ ವಿಜ್ಞಾನ ಯುಗಕ್ಕೆ ಅನುಗುಣವಾಗಿ ನಮ್ಮ ಶ್ರೀವೈಷ್ಣವ ಸಮಾಜವು ಬೆಳೆಯಬೇಕು. 
ಅದಕ್ಕಾಗಿ ನಮ್ಮ ಸಂಪ್ರದಾಯದ ಜೊತೆಗೆ ಲೌಕಿಕ ವಿದ್ಯಾಭ್ಯಾಸವನ್ನು ಮಾಡಿ ಪ್ರಗತಿ 
ಸಾಧಿಸಬೇಕು. 


ಯತೀಂದ್ರ ರಾಮಾನುಜ 


ಈಗ ಶ್ರೀವೈಷ್ಣವ ಸಮಾಜವು ವಾರಮಾರ್ಥಿಕವಾಗಿ ಹಾಗೂ ಲೌಕಿಕವಾಗಿ ಕ್ಷೀಣಿಸುತ್ತಿದೆ. 
ನಮ್ಮಲ್ಲಿ ಒಗ್ಗಟ್ಟು ಹಾಗೂ ಸರಿಯಾದ ಮಾರ್ಗದರ್ಶನ ಇಲ್ಲದಿರುವುದೇ ಇದಕ್ಕೆ ಕಾರಣ. 
ಇತರ ಪಂಗಡಗಳ ಸಮಾಜಕ್ಕೆ ಹೋಲಿಸಿದಾಗ ನಾವು ಹಿಂದುಳಿದಿದ್ದೇವೆ ಎನಿಸುತ್ತದೆ. ಆದ 
ಕಾರಣ ನಾವು ಎಚ್ಚೆತ್ತುಕೊಳ್ಳಬೇಕು. ನಮಗೆಲ್ಲರಿಗೂ ಇಂದು ಮಠಾಧೀಶರುಗಳಲ್ಲಿ ಭಯಭಕ್ತಿ 
ಗಳಿವೆ. ಮಠಗಳಿಗೆ ಸಾಕಷ್ಟು ಆಸ್ತಿ, ಸಂವಾದನೆ ಇದೆ. ನಮ್ಮ ಮರಾಧೀಶರು ಹಾಗೂ ಹಿರಿಯ 
ಮುತ್ಸದ್ದಿಗಳು ಸೇರಿ ಒಗ್ಗಟ್ಟಿನಿಂದ ಶ್ರೀವೈಷ್ಣವ ಸಮಾಜದ ಏಳಿಗೆಗೆ ಬೇಕಾದ ರೂಪುರೇಷೆಗಳನ್ನು 
ನಿರ್ಮಿಸಿ, ಶ್ರೀವೈಷ್ಣವ ಸಮಾಜದ ಲೌಕಿಕ ಹಾಗೂ ಪಾರಮಾರ್ಥಿಕ ಏಳಿಗೆಗೆ ಕಾರಣವಾಗಲು 
ಶ್ರಮಿಸಬೇಕು. 

ಪರಧರ್ಮಿೀಯರ ದಬ್ಬಾಳಿಕೆಯಿಂದ ಕಣ್ಮರೆಯಾಗುವ, ಜಾಗತಿಕ ಮಂಚದಿಂದಲೇ 
ಅಳಿಸಿಹೋಗುವ ಸನ್ನಿವೇಶವನ್ನು ತಲುಪಿರುವ ಹಿಂದೂ ಸಮಾಜದಂತೆ ಅದರ ಅಂಗವಾದ 
ಶ್ರೀವೈಷ್ಣವ ಸಮಾಜವೂ ಅವನತಿಯ ಹಾದಿಯಲ್ಲಿದೆ. ಹಿಂದುತ್ವವನ್ನು ಪ್ರಪಂಚದಿಂದಲೇ 
ನಿರ್ಮೂಲನಗೊಳಿಸಬೇಕೆಂಬ ಷಡ್ಕಂತ್ರ ರಚನೆಯಾಗಿರುವ ಈ ಸಂದರ್ಭದಲ್ಲಿ ನಾವೆಲ್ಲರೂ 
ಒಗ್ಗಟ್ಟಾಗಿ ಸೇರಿ ರಾಮಾನುಜರ ಕನಸಿನ ಕೂಸಾದ ನವ ಶ್ರೀವೈಷ್ಣವ ಸಮಾಜ ನಿರ್ಮಾಣದತ್ತ 
ಮುಂದಾಗುವುದು ನಮ್ಮೆಲ್ಲರಿಗೂ ಕ್ಷೇಮಕರ. 

ಈಗ ಸಕ್ರಿಯ ವಾತ್ರವಹಿಸುತ್ತಿರುವ ಎಲ್ಲ ಶ್ರೀವೈಷ್ಣವ ಸಂಘ ಸಂಸ್ಥೆಗಳನ್ನು ಒಂದು 
ಸೂತ್ರದಲ್ಲಿ ಸೇರಿಸಿ, ಸಮಾನ ವೇದಿಕೆಯನ್ನು ರೂಪಿಸಿಕೊಂಡು ಶ್ರೀವೈಷ್ಣವ ಸಮುದಾಯವು 
ಶಕ್ತಿಶಾಲಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡಲು ನಾವೆಲ್ಲರೂ ಟೊಂಕಕಟ್ಟಿ ನಿಲ್ಲಬೇಕಾದುದು 
ಅಗತ್ಯ. 


ಯತೀಂದ್ರ ರಾಮಾನುಜ 





ಅನುಬಂಧ ೧ 

ಗ್ರಂಥಗಳೆ ಪಟ್ಟಿ 
ಪೂರ್ವಾಚಾರ್ಯ ಪ್ರಭಾವಂ ಅಣ್ಣಂಗರಾಚಾರ್ಯಸ್ವಾಮಿ 
ರಾಮಾನುಜರ ದಿವ್ಯಜೀವನ ಚರಿತ್ರೆ ಬೇಲೂರು ಕೇಶವದಾಸರು 
ಧರೆಗಿಳಿದ ದೇವ ಶ್ರೀಮತಿ ಪ್ರಿಯದರ್ಶಿನಿ 
ಪ್ರಪನ್ನಾಮೃತ ಎನ್‌. ನರಸಿಂಹಾಚಾರ್ಯ 
ಯತಿರಾಜವೈಭವಂ ರಘುಸುತ 
ಯತಿರಾಜ ರಾಮಾನುಜ ಜಯಮ್ಮ 
ಶ್ರೀರಾಮಾನುಜ ಸ್ತೋತ್ರಮಾಲಾ ವಿದ್ವಾನ್‌ ರಘುಸುತ 
ಜಗದಾಚಾರ್ಯ ರಾಮಾನುಜ ಶ್ರೀದೇವಿ 
ನನ್ನ ಆಚಾರ್ಯ ಸವ್ಯಸಾಚಿ 
ರಾಮಾನುಜ ದರ್ಶನ ಡಾ| ಎನ್‌.ಎಸ್‌. ಅನಂತರಂಗಾಚಾರ್‌ 
ರಾಮಾನುಜ ಸಿದ್ದಾಂತ ದರ್ಪಣ ಹೆಚ್‌.ಜೆ. ರಾಮಯ್ಯಂಗಾರ್‌ 
ಆಚಾರ್ಯತ್ರಯರು ಸಿ. ಲಕ್ಷ್ಮೀನಾರಾಯಣ್‌ 
ಶ್ರೀಮದಾಂಡಾಳ್‌ವೈಭವಂ ಬಿ.ಎಸ್‌.ಎಸ್‌. ಕೌಶಿಕ್‌ 
Sri. Ramanuja Swami Tapasyananda 
Life of Sri Ramanuja Swami Ramakrishnananda 
Studies in Ramanuja Ramanuja Vedantha Centre, 

Madres 

Ramanujas Teachings M. Yamunacharya 

ಅನುಬಂಧ ೨ 

ಲೇಖಕರ ಪರಿಚಯ 
ಹೆಚ್‌.ಜೆ. ರಾಮಯ್ಯಂಗಾರ್‌ 
ಜನನ: ೨-೧-೧೯೨೪ 
೧. ವಿದ್ಯಾರ್ಹತೆ 


ಎಸ್‌.ಎಸ್‌.ಎಲ್‌.ಸಿ. 


ಇಂಟರ್‌ ಕಲೆ 


ಸರ್ಕಾರಿ ಪ್ರೌಢಶಾಲೆ ಹಾಸನ ೧೯೪೩ 
(ಸಂಸ್ಕೃತ, ಚರಿತ್ರೆ, ಭೂಗೋಳ, ಹಿಂದಿ) 


ಇಂಟರ್‌ ಮೀಡಿಯೇಟ್‌ ಕಾಲೇಜು, ಮೈಸೂರು ೧೯೪೫ 
(ಸಂಸ್ಕೃತ, ಚರಿತ್ರೆ, ತರ್ಕಶಾಸ್ತ್ರ, ಹಿಂದಿ) 


ಲಲ ಯತೀಂದ್ರ ರಾಮಾನುಜ 


ಬಿ.ಎ. ಮಹಾರಾಜಾ ಕಾಲೇಜು, ಮೈಸೂರು ೧೯೪೭ 
(ಚರಿತ್ರೆ, ರಾಜ್ಯಶಾಸ್ತ್ರ, ಹಿಂದಿ) 


ಬಿ.ಟಿ. ಟೀಚರ್ಸ್‌ ಕಾಲೇಜು, ಮೈಸೂರು ೧೯೪೮ 
(ಇಂಗ್ಲೀಷ್‌, ಚರಿತ್ರೆ) 

ಕೇಂದ್ರನಾಯಕ ಭಾರತ ಸೇವಾದಳ, ಬೆಂಗಳೂರು ೧೯೫೩ 
(ದೈಹಿಕ ಶಿಕ್ಷಣ) 

ಡಿ.ಬಿ.ಇ. ಮೂಲಶಿಕ್ಸಣ ತರಬೇತಿ ಕೇಂದ್ರ ವಿದ್ಯಾನಗರ ೧೯೫೪ 
(ಮೂಲ ಶಿಕ್ಷಣ) 

ಹಿಂದೂ ಧರ್ಮ ಶ್ರೀವೆಂಕಟೇಶ್ವರ ಪ್ರಾಚ್ಯ ಸಂಶೋಧನ ಸಂಸ್ಥೆ, ೧೯೫೫ 
ತಿರುಪತಿ 

ಎಂ.ಎಡ್‌ (ಭಾಗಶ) ಮೈನ್ಸನ್‌ ಟ್ರೈನಿಂಗ್‌ ಕಾಲೇಜ್‌, ಮದರಾಸು ೧೯೫೮ 
(ಮೂಲಶಿಕ್ಷಣ) 


ಸರ್ಕಾರಿ ಸೇವೆಯ ಆರಂಭ : ೭-೬-೧೯೪೮, ಸೇವೆಯಿಂದ ನಿವೃತ್ತಿ : ೩೧-೧-೧೯೭೯ 
೨. ಕೆಲಸ ಮಾಡಿದ ಹುದ್ದೆ-ಸ್ಹಳಗಳು 
ಮುಖ್ಯೋಪಾಧ್ಯಾಯ, ಸರ್ಕಾರಿ ಮಾಧ್ಯಮಿಕ ಶಾಲೆ, ತಲಕಾಡು, ಬೆಂಗಳೂರು. 


ಸಹಾಯೋಪಾಧ್ಮಾಯ, ಸರ್ಕಾರಿ ಪ್ರೌಢಶಾಲೆ, ಚನ್ನಪಟ್ಟಣ, ಬೆಂಗಳೂರು, 
ಚಿಕ್ಕಬಳ್ಳಾಪುರ, ಕೋಲಾರ. 


(ಹಂಗಾಮಿ ಮುಖ್ಕೋಪಾಧ್ಕಾಯ, ಕೋಟೆ ಪ್ರೌಢಶಾಲೆ, ಬೆಂಗಳೂರು). 


ಸಹಾಯೋಪಾಧ್ಯಾಯ, ಮೂಲ ಶಿಕ್ಷಣ ತರಬೇತಿ ಕೇಂದ್ರ, ಸುಬ್ರಹ್ಮಣ್ಯಪುರ. ಬೆಳ್ಳಾರ 
ಚಿನ್ನದಗಣಿ, ಕೋಲಾರ, ತುಮಕೂರು. 


(ಅರೆಕಾಲಿಕ ಉಪನ್ಯಾಸಕ, ಹಿಂದೀ ಶಿಕ್ಷಕರ ಟ್ರೈನಿಂಗ್‌ ಕಾಲೇಜು, ಬೆಂಗಳೂರು). 
ಶಾಲಾ ತನಿಖಾಧಿಕಾರಿ, ತುಮಕೂರು, ಬೆಂಗಳೂರು. 

ಪ್ರಾಚಾರ್ಯ, ಮೂಲಶಿಕ್ಷಣ ತರಬೇತಿ ಕೇಂದ್ರ, ಬೀರೂರು. 

ಸಹಾಯಕ ನಿರ್ದೇಶಕ, ರಾಜ್ಕ ಶಿಕ್ಷಣ ಸಂಶೋಧನ ಸಂಸ್ತೆ, ಬೆಂಗಳೂರು. 
ಸಹಾಯಕ ಶಿಕ್ಷಣಾಧಿಕಾರಿ, ಬೆಂಗಳೂರು, ರಾಮನಗರ. 

ವಿಷಯ ತನಿಖಾಧಿಕಾರಿ, ಉಪನಿರ್ದೇಶಕರ ಕಾರ್ಕಾಲಯ, ಬೆಂಗಳೂರು, ಹಾಸನ 
(ಹಂಗಾಮಿ ಶಿಕ್ಷಣಾಧಿಕಾರಿ, ಉಪನಿರ್ದೇಶಕರ ಕಾರ್ಕಾಲಯ, ಹಾಸನ). 


ಯತೀಂದ್ರ ರಾಮಾನುಜ ೪೯ 


೩. ಮಾಡಿದ ಕೆಲಸಗಳು 


೧. 


೧೦. 


೧೨. 


೧೩. 


ಸಂಸ್ಕೃತ, ವೇದ, ಸಂಗೀತ, ಪ್ರಬಂಧ, ಸ್ತೋತ್ರಗಳನ್ನು ಗುರುಮುಖೇನ 
ಕಲಿತಿದ್ದಾರೆ. 

ಕನ್ನಡ, ಇಂಗ್ಲೀಷ್‌, ಸಂಸ್ಕೃತ, ಹಿಂದಿ ಭಾಷೆಗಳನ್ನು ಕಲಿತಿದ್ದಾರೆ. ತಮಿಳು, 
ಮಾತಾನಾಡುವ ಭಾಷೆ. ತೆಲಗು ಅರ್ಥವಾಗುತ್ತದೆ. 

ಪಗಡೆ, ಕೇರಂ, ಬ್ಯಾಡ್‌ಮಿಂಟನ್‌ ಇಷ್ಟವಾದ ಆಟಗಳು. 

ಮಾಧ್ಯಮಿಕ, ಪ್ರೌಢ ಮತ್ತು ಶಿಕ್ಷಕರ ತರಬೇತಿ ಶಾಲೆಗಳಲ್ಲಿ ಅಂಕಗಣಿತ, 
ಇಂಗ್ಲೀಷ್‌, ಹಿಂದಿ, ಚರಿತ್ರೆ, ಭೂವಿವರಣೆ, ಪೌರನೀತಿ, ಶಿಕ್ಷಣ ವಿಷಯಗಳನ್ನು 
ಕಲಿಸಿದ್ದಾರೆ. 

ಅಭ್ಯಾಸ ಪತ್ರಿಕೆ, ಪಠ್ಯಕ್ರಮ, ಮೌಲ್ಯಮಾಪನಗಳ ಕಾರ್ಯಾಗಾರ ಮತ್ತು ಪುನರ್ಪಠನ 
ಮನನ ಶಿಬಿರಗಳಲ್ಲಿ ಸಕ್ರಿಯ ಭಾಗವಹಿಸಿದ್ದಾರೆ. 

ಭಾರತ ಸೇವಾದಳದ ಕೇಂದ್ರನಾಯಕ ಪದವಿ ಗಳಿಸಿದ್ದಾರೆ. 

ಹಿಂದೂ ಧರ್ಮದ ಬಗ್ಗೆ ತಿರುಪತಿಯಲ್ಲಿ ಶಿಕ್ಷಣ ಪಡೆದು ಮೂರನೇ ರ್ಯಾಂಕ್‌ 
ಗಳಿಸಿದ್ದಾರೆ. 

ವಯಸ್ಕರ ಶಿಕ್ಷಣಕ್ಕಾಗಿ ಕೃತಿ ರಚನೆಯಲ್ಲಿ ತರಬೇತಿ ಪಡೆದಿದ್ದಾರೆ. 
ಬೆಂಗಳೂರು ಆಕಾಶವಾಣಿಯಿಂದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ 
ಸುಭಾಷ್‌ ಚಂದ್ರಬೋಸರ ಬಗ್ಗೆ ಮಾತನಾಡಿದ್ದಾರೆ. 

ಮುಖ್ಯೋಪಾಧ್ಯಾಯ, ಸಹಾಯಕ ಶಿಕ್ಷಣಾಧಿಕಾರಿ, ಆದಾಗ ರೆಡ್‌ಕ್ರಾಸ್‌ ತಂಡ, 
ವರ್ಗರಹಿತಶಾಲೆ, ಶಾಲಾ ಸಂಕೀರ್ಣ ಪ್ರಾರಂಭಿಸಿ ಬೆಳೆಸಿದ್ದಾರೆ. 

ಶಿಕ್ಷಕರ ತರಬೇತಿ ಸಂಸ್ಥೆ, ಶಾಲಾ ವಿದ್ಯಾರ್ಥಿ ಸಂಘ, ಭಾರತ ಸೇವಾದಳ ಶಿಕ್ಷಣ 
ಶಿಬಿರ ಇವುಗಳಲ್ಲಿ ಉಪನ್ಮಾಸ ಮಾಡಿದ್ದಾರೆ. 

ವಿಷಯ ತನಿಖಾಧಿಕಾರಿಯಾಗಿ ಪ್ರೌಢಶಾಲೆಗಳಲ್ಲಿ ಸಮಾಜಶಾಸ್ತ್ರ, ಇಂಗ್ಲೀಷ್‌, 
ಹಿಂದಿ, ಸಂಸ್ಕೃತ ಪಾಠಗಳನ್ನು ವೀಕ್ಷಿಸಿ, ವಿಮರ್ಶಿಸಿ, ಶಿಕ್ಷಕರಿಗೆ ಮಾರ್ಗದರ್ಶನ 
ಮಾಡಿದ್ದಾರೆ. ಹಂಗಾಮಿ ಶಿಕ್ಷಣಾಧಿಕಾರಿಯಾಗಿ ಪ್ರೌಢಶಾಲೆಗಳಿಗೆ ಮಾರ್ಗದರ್ಶನ 
ಮಾಡಿದ್ದಾರೆ. 

೧೯೪೨ರ ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ. 

ಡಾ| ಎಂ.ಸಿ. ಮೋದಿಯವರ ಉಚಿತ ನೇತ್ರ ಚಿಕಿತ್ಸಾಶಿಬಿರ, ಶ್ರವಣಬೆಳಗೊಳದ 
ಮಸ್ತಕಾಭಿಷೇಕ, ಪೂರ್ವಏಷ್ಕಾ ರಾಷ್ಟ್ರಗಳ ಆರ್ಥಿಕ ಸಮ್ಮೇಳನ (ECAFE) 
ಇವುಗಳಲ್ಲಿ ಭಾರತ ಸೇವಾದಳದ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದ್ದಾರೆ. 


೫೦ ಯತೀಂದ್ರ ರಾಮಾನುಜ 


೩. ಲೇಖಕರ ಬಗ್ಗೆ ಅಭಿಪ್ರಾಯಗಳ ಸಾರ 
He is a hardworking, honest young man, bears an excellent character 


and conduct. 
23/10/1951 Dr. S.T. Parthasarathy 


District Surgeon 


He is hardworking, honest and quite dependable. I have come to regard 
him as a model of what a young man ought to be, His enthusiasm for 
work 1s remarkable. 


He wields a facile style in kannada. 


12/11/1951 D.L. Narasimhachar 
Professor of Kannada 

As a student he was very Panstaking. He is of an excellent character. 
2811/1951 N. Nagappa 
Professor of Hind: 


He has proved to be an able teacher of his subject He 15 a sincere worker, 

bears a good character and has a commanding personality 

77/2/1953 ೫.೪. Raja Lyengar 
High School Headmaster 


He 1s a young man of integnty and excellent behaviour 


He has high sense of discipline and great enthusiasm for work. 
8/7/1954 B. Venkatesha Sastry 
Training school Superintendent 


He 1s an young man who has a well balanced physique, mind and mor- 

als. He discharged his duties fearlessly and courteously, with a sense of 

dignity and responsibility 

28/1/1955 ¥.S. Narayana Rao 
Secretary, Bharath Sevadal 


He 1s an experienced and enthusiastic teacher having original ideas. 
8/11/1960 - D.S. Ramakrishniah 
Traming School Headmaster 


His students admire and love him. He 1s intelhgent, industrious and 
enthusiastic having excellent character and conduct. He has pleasing 
manners. He has been taking keen interest in Promoting social service 
activities. 


31/10/1960 C.K. Venkataramayya 
೮೦೪೫! Translator 


ಯತೀಂದ್ರ ರಾಮಾನುಜ ೫೧ 


೪. ಕೃತಿಗಳ ಬಗ್ಗೆ ಅಭಿಪ್ರಾಯಗಳ ಸಾರ 
The author has compressed a stupendous theme into a short span. His 15 
a work of piety, scholorship, Conscientious, Thoroughness and a spirit 


of devotion. 
S.S. Raghavachar 
Professor of Philosophy 


Humble devotion to God, love for all mankind and other lofty ideals 

must have inspired you to labour physically, mentally and spiritually to 
compble the book. 

- P. Sreenivasan 

Lusaka Zanb:a, Africa 


The author is an experienced teacher and educator. 
Swami Harshanananda 
President, Ramakrishna Mutt 


The work is the loving and devoted labour of a veteran teacher, Educa- 


tional officer and Administrator. 
- The Hindu 


ಲೇಖಕರು ಬರವಣಿಗೆಯಲ್ಲಿ ಚತುರರು. ಭಾಷೆಯನ್ನು ಸರಾಗವಾಗಿ, ಮಿತವಾಗಿ ಬಳಸಿ, 
ಅತ್ಯಂತ ಗೂಢವಾದ ವಿಷಯವನ್ನು ಅತಿ ಸುಲಭವಾಗಿ, ಅರ್ಥಭರಿತವಾಗಿ ನಿರೂಪಿಸ 
ಬಲ್ಲರು. ಅಗತ್ಮ ವಸ್ತುವನ್ನು ಸಂಗ್ರಹಿಸಿ, ಹೆಚ್ಚು ವಿವರಗಳ ಗೊಂದಲಕ್ಕೆ ಹೋಗದೆ ಸ್ಪಷ್ಟ 
ವಾಗಿ, ನೇರವಾಗಿ, ಸುಲಭ ಶೈಲಿಯಲ್ಲಿ ವಿಷಯವನ್ನು ನಿರೂಪಿಸುವುದರಲ್ಲಿ ಸಿದ್ದಹಸ್ತರು. 
“ಕೆ.ವಿ. ಅನಂತಕೃಷ್ಣ 

ವಿದ್ಯಾ ಇಲಾಖಾ ಸಹ ನಿರ್ದೇಶಕರು 


ವಿವಿಧ ಕ್ಷೇತ್ರಗಳಲ್ಲಿ ನಿವೃತ್ತರಾದವರು ನಿಮ್ಮ ಹಾಗೆ ಲೇಖನಿ ಹಿಡಿದಿದ್ದರೆ ನಮ್ಮ ಭಾಷೆ 

ಎಷ್ಟು ಸಂಪದ್ಮುಕ್ತವಾಗಿರುತ್ತಿತ್ತು ಎಂದು ಯೋಚಿಸುತ್ತೇನೆ. ನಿಮ್ಮ ಗ್ರಂಥಗಳು ಕನ್ನಡ 
ಧಾರ್ಮಿಕ ಸಾಹಿತ್ಯದ ಶ್ರೀಮಂತಿಕೆಗೆ ಒಳ್ಳೆಯ ಕೊಡುಗೆಗಳು. 

- ಡಾ| ಹಾ.ಮಾ.ನಾಯಕ 

ಮಾಜಿ ಕುಲಪತಿ 


ಲೇಖಕರ ವಿಶಾಲವಾದ ಅಧ್ಯಯನ, ಲೇಖನ ತಪಸ್ಸು ಮತ್ತು ಸಮಾರಾಧನೆಗಳ 
ಪರಿಪಾಕವಾಗಿದ್ದು ವಿಷಯ ಪ್ರತಿಪಾದನೆ ವಿಮರ್ಶಾತ್ಮಕ, ವಿಷಯ ನಿರೂಪಣೆ ಸ್ಪಷ್ಟ, 
ವೈಜ್ಞಾನಿಕವಾಗಿದೆ. 


- ಹೆಚ್‌.ಎಸ್‌. ವರದ ದೇಶಿಕಾಚಾರ್‌ 
ಸಂಸೃತ ವ್ರಾಧ್ಮಾ ಪಕರು 


ಗೆ 


ಯತೀಂದ್ರ ರಾಮಾನುಜ 


ಅನುಷ್ಠಾನ; ಆಳವಾದ ಅಧ್ಯಯನ, ವ್ಯಾಪಕವಾದ ಅನುಭವ ಹೊಂದಿದ್ದಾರೆ. ವಿಷಯಗಳ 
ಹೃದಯಂಗಮ ವರ್ಣನೆ ಇದೆ. 
- ನಾ. ನಾಗಪ್ಪ 
ಹಿಂದೀ ವ್ರಾಧ್ಯಾವಕರು 
ಲೇಖಕರು ಮೇಧಾವಿಗಳು, ಉತ್ತಮ ಶಿಕ್ಷಕರು, ಅಧ್ಯಾವನ ಕಾರ್ಯದಲ್ಲಿ ನುರಿತವರು, 
ಗಾಂಧೀಜಿ ತೋರಿದ ಶಿಕ್ಷಣದಲ್ಲಿ ಪೂರ್ಣಪ್ರತ್ಕಯವುಳ್ಳವರು. 
- ಎ.ಪಿ.ಎಲ್‌. ಶಾಸ್ತ್ರ 
ನಂಸ್ಟ್ರತ ವ್ರಾಧ್ಯಾವಕರು 
ಲೇಖಕರು, ಅಧ್ಯಾಪಕರು, ಶಿಕ್ಷಣತಜ್ಞರು. ಬರೆಯಲು ಬೇಕಾದ ಅನುಭವ, ಅಧಿಕಾರ 
ಇರುವವರು. ಅವರ ಪಾಂಡಿತ್ಯ ವಕ್ಚವಾದುದು. 
- ಸಂಯುಕ್ತ ಕರ್ನಾಟಕ 


ಲೇಖಕರು ಸ್ವತಃ ವ್ರಶಿಕ್ಸಿತ ಅಧ್ಯಾಪಕರು, ಶಿಕ್ಬಣಾಧಿಕಾರಿಗಳು. ಕನ್ನಡ, ಹಿಂದಿ, ಇಂಗ್ಲೀಷ್‌ 
ಭಾಷೆಗಳ ನೂರಾರು ಗ್ರಂಥಗಳ ಅಧ್ಯಯನ ಮಾಡಿದ್ದಾರೆ. 


- ಕನ್ನಡಪ್ರಭ 

ನೀವು ರಾಷ್ಟ್ರದ ದೊಡ್ಡ ಆಸ್ತಿ, ನೀತಿ ಹಾಗೂ ವಿದ್ಯೆಯ ನಿಧಿ ಆಗಿದ್ದೀರಿ. 
- ರುಮಾಲೆ ಚನ್ನ ಬಸವಯ್ಯ 
ಭಾರತ ನೇವಾದಳ 


ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಕನ್ನಡ ಪುಸ್ತಕಗಳನ್ನು ಬರೆದಿರುವ ಅನುಭವಿ 
ಲೇಖಕರು. 
- ಡಾ| ಕೆ ಕೃಷ್ಣ ಮೂರ್ತಿ 
ಸಂಸ್ಕೃತ ವ್ರಾಧ್ಯಾವಕರು 
ಅಧ್ಯಾಪಕ , ಅಧಿಕಾರಿ ವೃತ್ತಿಯಲ್ಲಿದ್ದರೂ ಧಾರ್ಮಿಕ ವಿಷಯದಲ್ಲಿ ಇವರು ಮಾಡಿರತಕ್ಕ 
ಆಳವಾದ ಅಭ್ಯಾನ ಶ್ಲಾಘನೀಯವಾದದು. 

-ಸಂಯುಕ್ತ ಶಿಕ್ಷಣ ಸಂಸ್ಥೆ ಪತ್ರಿಕ 
ಲೇಖಕರು ಸಂಸ್ಕೃತ, ತಮಿಳು, ಇಂಗ್ಲೀಷ್‌, ಕನ್ನಡ, ಹಿಂದಿ ಭಾಷೆಗಳಲ್ಲಿನ ವಿಪುಲ 
ಗ್ರಂಥರಾಶಿಯನ್ನು ಪರಾಮರ್ಶಿಸಿದ್ದಾರೆ. 

- ಪ್ರಜಾವಾಣಿ 
ಲೇಖಕರ ಪರಿಶ್ರಮ, ಅಕ್ಕರೆ, ಸಮಾಜದ ಬಗೆಗೆ ಕಳಕಳಿ, ಉತ್ತಮ ಶೈಲಿಯಲ್ಲಿ ಗಹನ 
ವಿಷಯಗಳ ನಿರೂಪಣೆ ಚೆನ್ನಾಗಿದೆ. 


- ಕೆಎಸ್‌. ನಾರಾಯಣಾಚಾರ್‌ 
ಇಂಗ್ಲೀಷ್‌ ವ್ರಾಧ್ಯಾವಕರು 


ಯತೀಂದ್ರ ರಾಮಾನುಜ 


೫೩ 


ಅನೇಕ ಗ್ರಂಥಗಳ ಅಧ್ಯಯನ, ವಿಷಯಗಳ ನಿಷ್ಕರ್ಷೆ, ಆಳವಾದ ಜ್ಞಾನ, ನಿರೂಪಣಾ 
ಕಾಶಲ್ಕ ಹೊಂದಿದ್ದು ಮಹಾಸಾಧನೆ ಮಾಡಿ ಸಿದ್ಧಿ ಪಡೆದಿದ್ದಾರೆ. ವ್ಯವಹಾರ ಕುಶಲರೂ, 
ದೇಶ ಕಾಲವಿದರೂ ಆಗಿದ್ದು, ಪ್ರಾಚೀನ ಸಂಪ್ರದಾಯ ಪದ್ಧತಿಗಳಿಗೆ ವೈಜ್ಞಾನಿಕ ವಿಚಾರ 
ಧಾರೆಯನ್ನು ಬೆರೆಸಿ ಮೆರುಗು ಕೊಟ್ಟು, ಅವುಗಳ ಮಹತ್ವವನ್ನು ಎತ್ತಿ ತೋರಿಸಿದ್ದಾರೆ. 


-ವಿದ್ವಾನ್‌ ಎನ್‌. ಟೆ. ಶ್ರೀನಿವಾಸಯ್ಯಂಗಾರ್‌ 


ನಿಮ್ಮಪುಸ್ತಕಗಳು ಮನುಜನ ಏಳಿಗೆಗೆ ಸಂದೇಶಗಳನ್ನು ಅದ್ಭುತವಾಗಿ ಸಾರಿವೆ. 


600. ಎಲ್‌. ರಮೇಶ ಸ್ಥ ಪತಿ 


೫. ರಚಿಸಿದ ಕೃತಿಗಳು - ವರ್ಷ 


ಶಿಕ್ಷಣ: ೭ * ಸಮಾಜಶಾಸ್ತ್ರ : ೧೪, *ಧರ್ಮ : ೩೨, 
ಅ ಬೀವನ ಚರಿತ್ರೆ: ೫ *ಆತ್ಮ ಕಥನ: ೧ 


ಕ್ರಿಯಾತ್ಮಕ ಶಿಕ್ಷಣ 
ವಿಶ್ವದರ್ಶನ 

ಸಾರ್ವತ್ರಿಕ ಪ್ರಾರ್ಥನೆ 
ಭಾರತೀಯ ಸ್ವಾತಂತ್ರ್ಯ ಚಳವಳಿ 
ಕರ್ಣಾಟಕ ದರ್ಶನ 

ಶಿಕ್ಷಣ ಪ್ರದೀಪ 

ಸಮಾಜ ಜ್ಞಾನಕೋಶ 

ನಮ್ಮ ನಾಡು ಭಾರತ 

ನ್ವರಾಜ್ಯ ಸಂದರ್ಶನ 

ಸಮಾಜ ಕಲ್ಮಾಣ ಚಳವೆಳಿ 
ಲೋಕಧರ್ಮದರ್ಶನ 
ಶ್ರೀವೈಷ್ಣವ ಮತ ದೀಪಿಕೆ 
ಸಮಾಜಶಾಸ್ತ್ರ ಪಾರಬೋಧನೆ 
ಶ್ರೀ ಆಂಡಾಳ್‌ ಆಳ್ವಾರ್‌ 
ಶೈವಧರ್ಮ ದರ್ಶನ 

ಶ್ರೀ ರಾಮಾನುಜ ಸಿದ್ಧಾಂತ ದರ್ಪಣ 


೧೯೮೩ 
೧೯೮೪ 
೧೯೮೪ 
೧೯೮೬ 
೧೯೮೬ 
೧೯೮೬ 
೧೯೮೬ 
೧೯೮೭ 
೧೯೮೮ 
೧೯೮೮ 
೧೯೮೮ 
೧೯೮೮ 
೧೯೮೯ 
೧೯೮೯ 
೧೯೮೯ 
೧೯೯೦ 


ವೈಷ್ಣವ ಧರ್ಮ ದರ್ಶನ 

ಹಿಂದೂ ಧರ್ಮದರ್ಶನ 
ವಿಶಿಷ್ಟುದ್ವೈತದ ಪಂಚಾಚಾರ್ಯರು 
ಭಾವಾ ಶಿಕ್ಷಣ 

ಉಭಯ ವೇದಾಂತದ ಉಭಯ ಕಲೆ 
ಜಗತ್ತಿನ ಜೀವಂತ ಧರ್ಮಗಳು 
ಭಾರತೀಯ ಮಹಿಳೆ 

ಶ್ರೀವೈಷ್ಣವ ನಿತ್ಕಾನುಸಂಧಾನಂ 
ಸರ್ವೋದಯ ಸಮಾಜ ನಿರ್ಮಾಣ 
ಭೂಲೋಕ ಸಂದರ್ಶನ 

ಶ್ರೀವಿಷ್ಣು ಸಹಸ್ರನಾಮ ಸ್ತೋತ್ರ 
ಶ್ರೀಲಕ್ಷ್ಮೀ ಸಹಸ್ರಾನಾಮ ಸ್ತೊ ತ್ರ 
ಅಷ್ಟೋತ್ತರ ಶತನಾಮ ಸ್ತೋತ್ರಗಳು 
ಶ್ರೀ ನಲ್ಲಾನ್‌ ಚಕ್ರವರ್ತಿ 

ಕೆಲವು ಜನಪ್ರಿಯ ಹಾಡುಗಳು 
ಜಗತ್ತಿನ ಪ್ರಸಿದ್ಧ ವ್ಯಕ್ತಿಗಳು 


೫೪ 


೧೯೯೬ 
೧೯೯೭ 
೧೯೯೭ 


೧೯೯೭ 


ಯತೀಂದ್ರ ರಾಮಾನುಜ 


ಶಾಲಾವಿಷಯ ಬೋಧನೆ ೧೯೯೮ ರಾಮಾನುಜ ಮತ ದೀಪಿಕೆ 
ರಾಮಾನುಜರ ಬ್ರಹ್ಮಸೂತ್ರ ಭಾಷ್ಸ ೧೯೯೯ ಹಿಂದೂ ಕುಟುಂಬದಲ್ಲಿ ಸ್ತ್ರೀ 
ಮೂರು ಸಿದ್ಧಾಂತ ಆರು ಉಪಾಸನೆ. ೧೯೯೯ ಶ್ರೀವೈಷ್ಣವ ಸ್ತೋತ್ರಮಾಲಾ 
ಶ್ರೀವೈಷ್ಣವ ಆಚಾರ್ಯ ಪರಂಪರೆ ೧೯೯೯ ಕೆಲವು ಧಾರ್ಮಿಕ ಕರ್ತವ್ಯಗಳು 
ಕರ್ಮಾನುವ್ಮಾನ ದೀಪಿಕೆ ೧೯೯೯ ಶ್ರೀಲಕ್ಷ್ಮೀ ನ್ತೋತ್ರಮಾಲಾ 
ಕೆಲವು ಶಿಕ್ಷಣ ಪದ್ಧತಿಗಳು ೧೯೯೯ ಹಿಂದೂಗಳ ಧಾರ್ಮಿಕ ಕೈಪಿಡಿ 
ರಾಮಾನುಜರ ಪ್ರತಿಜ್ಞೆ ೧೯೯೯ ಸದ್ಗುರು ಶ್ರೀರಾಘವೇಂದ್ರ 
ನೂತನ ಶಿಕ್ಷಣ ದರ್ಶನ ೨೦೦೦ ಓಂ ಶಿವ ಶಕ್ತಿ ಸ್ತೋತ್ರಮಾಲಾ 
ರಾಮಾನುಜರ ವಿಶಿಷ್ಟಾದ್ವೈತ ೨೦೦೧ ಭಕ್ಷಿಮಾರ್ಗ ಪ್ರವರ್ತಕರು 
ಎರಡು ಕಾವ್ಯಗಳ ಮಹಾನಾಯಕರು ೨೦೦೨ ಆರಾಧ್ಯ ದೇವತೆಗಳು 
ನಿಮಗ್ರಭಾರತ ದರ್ಶನ ೨೦೦೨ ಶಬರಿಮಲೈ ಅಯ್ಯಪ್ಪಸ್ವಾಮಿ 
ಭಾರತದ ಸಂದರ್ಶನ ೨೦೦೨ ಶ್ರೀವೈಷ್ಣವ ಉಪಾಕರ್ಮ ಕೈಪಿಡಿ 
ಹೊಸಮನೆ ಚಕ್ರವರ್ತಿ ೨೦೦೩೬ ಯತೀಂದ್ರ ರಾಮಾನುಜ 
ಹಯವದನರಾವ್‌ 
ಬರಲಿರುವ ಗ್ರಂಥಗಳು 

೧. ತನುಮನ ದರ್ಶನ 

೨. ನಮ್ಮ ತಾಯಿ ಜಗನ್ಮಾತೆ ಭಾರತ 

೩. ದಿವ್ಮ ಪ್ರಬಂಧ ಮತ್ತು ಆಂಡಾಳ್‌ 

ಛ೪, ಮಾನವನ ವಿಕಾನದ ಸಾಧನಗಳು 


ಯತೀಂದ್ರ ರಾಮಾನುಜ ೫೫ 


೬. ಈ ಲೇಖಕರ ಕೆಲವು ಕೃತಿಗಳ ವೈಶಿಷ್ಟ್ಯಗಳು 


೧. ವಿಶ್ವದರ್ಶನ, ನಮ್ಮ ನಾಡು ಬಾರತ, ಎರಡೂ ಕ್ರಮವಾಗಿ ಮಾಧ್ಯಮಿಕ ಹಾಗೂ 
ಪ್ರೌಢಶಾಲೆಗಳ ಪಠ್ಮಪುಸ್ತಕಗಳೆಂದು ವಿದ್ಯಾ ಇಲಾಖೆಯಿಂದ ಅಂಗೀಕೃತವಾಗಿದೆ. 


೨. ಕ್ರಿಯಾತ್ಮಕ ಶಿಕ್ಷಣ, ಶಿಕ್ಷಣಪ್ರದೀಪ, ಸಮಾಜ ಕಲ್ಯಾಣ ಚಳವಳಿ, ಮೂರೂ ಪ್ರೌಢಶಾಲೆ 
ಹಾಗೂ ಶಿಕ್ಷಕರ ತರಬೇತಿ ಸಂಸ್ಥೆಗಳ ಆಕರಗ್ರಂಥವೆಂದು ವಿದ್ಯಾಣಲಾಖೆಯಿಂದ 
ಅಂಗೀಕೃತವಾಗಿವೆ. 

ಶೈವಧರ್ಮ ದರ್ಶನವು ಎಲ್ಲ ಶೈವ-ವೀರಶೈವ ದೇವಾಲಯಗಳಿಗೂ, ರಾಮಾನುಜ ಸಿದ್ದಾಂತ 
ದರ್ಪಣವು ಎಲ್ಲ ವೈಷ್ಣವ ದೇವಾಲಯಗಳಿಗೂ, ಕೊಳ್ಳಲು ಯೋಗ್ಯವಾಗಿದೆ ಎಂದು 
ಕರ್ನಾಟಕ ಸರ್ಕಾರದ ದತ್ತಿ ಇಲಾಖಾ ಆಯುಕ್ತರಿಂದ ಆಜ್ಞೆಯಾಗಿದೆ. 


$9 


೪. ಜಗತ್ತಿನ ಪ್ರಸಿದ್ಧ ವ್ಯಕ್ತಿಗಳು ಆರು ಮುದ್ರಣಗಳನ್ನು ಕಂಡಿದೆ. 

೫. ಶೈವಧರ್ಮ ದರ್ಶನ, ರಾಮಾನಜ ಸಿದ್ಧಾಂತ ದರ್ಪಣ, ವಿಶಿಷ್ಟಾದ್ವೈಶದ 
ಪಂಚಾಚಾರ್ಯರು ಹಿಂದೂಧರ್ಮ ದರ್ಶನ, ರಾಮಾನುಜರ ಬ್ರಹ್ಮಸೂತ್ರ ಭಾಷ್ಯ- 
-ಇವು ಪ್ರಕಟಿಸಲು ಯೋಗ್ಯವಾದುವೆಂದು ಹೇಳಿದ ತಿರುಮಲ ತಿರುಪತಿ ದೇವಸ್ಥಾನದ ಸಮಿತಿ 

ಈ ಐದೂ ಪುಸ್ತಕಗಳಿಗೆ ಧನಸಹಾಯ ನೀಡಿದೆ. 

೬. ಹಿಂದೂಧರ್ಮ ದರ್ಶನ, ಸಮಗ್ರ ಭಾರತ ದರ್ಶನ, ಹೊಸಮನೆ ಚಕ್ರವರ್ತಿ, ಮೂರೂ 
ಪ್ರಕಟವಾದ ವರ್ಷದ ಅತ್ಯುತ್ತಮ ಪುಸ್ತಕಗಳಲ್ಲಿ ಒಂದು ಎಂದು ಕನ್ನಡ ಮತ್ತು ಸಂಸ್ಥೃತಿ 
ನಿರ್ದೇಶನಾಲಯ ಧನಸಹಾಯ ನೀಡಿದೆ. 

೭. ಕ್ರಿಯಾತ್ಮಕ ಶಿಕ್ಷಣವು ವಿಚಾರ ಪ್ರಚೋದಕ ಸಾಹಿತ್ಯ ಎಂದು ಮೈಸೂರು ಸರ್ಕಾರದ ಸಾಹಿತ್ಯ 
ಸಂಸ್ಕೃತಿ ಅಭಿವೃದ್ದಿ ಇಲಾಖೆ ೧೯೫೯ರಲ್ಲಿ ಎರಡನೆ ಬಹುಮಾನ ನೀಡಿದೆ. 

೮. ರಾಮಾನುಜ ಸಿದ್ದಾಂತ ದರ್ಪಣವು ಮಾನವಿಕ ಪ್ರಕಾರಗಳಲ್ಲಿ ೧೯೮೨ನೆ ವರ್ಷದ ಅತಿ 
ಉತ್ತಮ ಕೃತಿ ಎಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಪ್ರಶಸ್ತಿ ನೀಡಿದೆ. 

೯. ಶ್ರೀವಿಷ್ಣು ಸಹಸ್ರನಾಮ ಸ್ತೋತ್ರವು ಅತ್ಯುತ್ತಮ ಧಾರ್ಮಿಕ ಗ್ರಂಥ ಎಂದು ಬೆಂಗಳೂರು 
ರಾಜಾಜಿನಗರದ ವಿಪ್ರವೃಂದವು ೧೯೯೯ರಲ್ಲಿ ಲೇಖರಿಗೆ ಸನ್ಮಾನ ಮಾಡಿದೆ. 

೧೦. ರಾಮಾನುಜ ಮತ ದೀಪಿಕೆಯು ಶ್ರೇಷ್ಠ ವೈಚಾರಿಕ ಗ್ರಂಥವೆಂದು ೧೯೯೯ರಲ್ಲಿ, ಹಿಂದೂಗಳ 


ಧಾರ್ಮಿಕ ಕೈಪಿಡಿಯು ಅತ್ಯುತ್ತಮ ಆದ್ಯಾತ್ಮಿಕ ಗ್ರಂಥವೆಂದು ೨೦೦೦ದಲ್ಲಿ ಗೊರೂರು 
ಸಾಹಿತ್ಯ ಪ್ರಶಸ್ತಿಯನ್ನು ಗಳಿಸಿವೆ. 


೧೧. ಶಿಕ್ಷಣ ಸಾಹಿತ್ಯ ರಚನೆಯಲ್ಲಿ ಮಾಡಿದ ಸೇವೆಯನ್ನು ಮೆಚ್ಚಿ ಅತ್ತಿಮಬ್ಬೆ ಪ್ರತಿಷ್ಠಾನ, 


ಇನ ದ್ದು 
ಯತೀಂದ್ರ ರಾಮಾನುಜ 


ಗೊರೂರು ಪ್ರತಿಷ್ಠಾನ ನ ಮತು ಗ ಲೇಖಕಿಯರ ಪರಿಷತ್ತು ೧೯೯೮ರಲ್ಲಿ ಭಾರತ 
ನ್ವಾತಂತ್ರ್ಯ ಸುವ ವರ್ಣಮಹೋತ್ಸವ ಸಿಯನ್ನು ನೀಡಿ ಲೇಖಕರನ್ನು ಗೌರವಿಸಿವೆ. 


೧೨. ಹಿಂದೀ ವ್ರಚಾರಕ್ಕಾಗಿ ಮಾಡಿದ ಸೇವೆಯನ್ನು ಮೆಚ್ಚೆ ಬೆಂಗಳೂರಿನ ಕರ್ನಾಟಕ ಮಹಿಳಾ 


pe 
೧೩. ಬಂಗ 


ದೀ ಸೇವಾ ಸಮಿತಿಯು ೧೯೯೯ರಲ್ಲಿ ಲೇಖಕರಿಗೆ ಸ ಸನ್ಮಾನ ಮಾಡಿದೆ. 


ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಲೇಖಕರನ್ನು ಶಿಕ್ಷಣ ತಜ್ಞ ಹೆಸರಾಂತ 
ಲೇಖಕ ಎಂದು ಕರೆದು ೨೦೦೦ದಲ್ಲಿ ಗೌರವಿಸಿದೆ. 


3 


೧೪. ವಿಶಿಷ್ಟುದ್ವೈತವೇದಾಂತ ಹಾಗೂ ಸಂಸ್ಕೃತ ನ್ಲೊ ೀತ್ರಗಳ ಪ್ರಚಾರದಲ್ಲಿ ಮಾಡಿದ ಕಾರ್ಯವನ್ನು 


ಕ್ರ 


ಮೆಚ್ಚಿ ಬೆಂಗಳೂರಿನ ಗೀತ ಗೋವಿಂದ ಸಂಸ್ಕೃತ ಸಂಘವು ೨೦೦೦ದಲ್ಲಿ ಲೇಖಕರಿಗೆ 


, ಬೆಂಗಳೂರಿನ ವೇದಧರ್ಮ ಪರಿಪಾಲನ ಸಭೆಯು ೨೦೦೧ರಲ್ಲಿ ಲೇಖಕರಿಗೆ ವೇದಸೇವಾನಕ್ತ 


ಏಂಬ : ಪ್ರಶಸ್ತಿಯನ ನ್ನ್ನ ನೀಡಿ ನನ್ಮಾನ ಜಗ 
3 


